ಅಪ್ಪಯ್ಯ ದೀಕ್ಷಿತ ವಿರಚಿತ: 


ಪ್ರೀ ವರದರಾಜಸವಃ 


ಕನ್ನಡ ಅನುವಾದ 
ಎಚ್‌.ವಿ. ನಾಗರಾಜರಾವ್‌ 


This book is published with the financial 
assistance of TT. Devosthanoms under their Scheme 


“Aid to publish Religious books" 


ಸುಧರ್ಮಾ ಪ್ರಕಾಶನ 
561, ಎರಡನೇ ರಾಮಚಂದ್ರ ಅಗ್ರಹಾರ 
ಮೈಸೂರು - 570 004 












ಅಪ್ಪ ಯ್ಯ ದೀಕ್ಷಿತ ವಿರಚಿತಃ 


ಪ್ರೀ ವರದರಾಜಸವಃ 


ಕನ್ನಡ ಅನುವಾದ | 
ಎಚ್‌.ವಿ, ನಾಗರಾಜರಾವ್‌ 


This book is published with the financial 
assistance of 11. Devasthanams under their Scheme 


“Aid to publish Religious books" 


ಸುಧರ್ಮಾ ಪ್ರಕಾಶನ 
561, ಎರಡನೇ ರಾಮಚಂದ್ರ ಅಗ್ರಸಾರ 
ಮೈಸೂರು - 570 004 


Varadarajastava of Appayyadikshita translated into Kannada 
with explaination by Vidwan H.V. Nagaraja Rao, Mysore, 1997. 


1,000 Copies 


© : HV. Nagaraja Rao 


Price 
As. 15-00 


DTP : Sreekantha Enterprises 
Printed at Sudharma Offset Printers 
561, !! Ramachandra Agrahar, Mysore-4 
(© 22835 





ETE TT 







ಈ ಕೃತಿಯು ನನ್ನ ಪೂಜ್ಯ ತಂದೆ 
ದಿ. ವೆಂಕಟನಾರಾಯಣಪ್ಪನವರಿಗೆ. 
1 ಅರ್ಪಿತವಾ ಗದೆ. 


ಎಚ್‌.ಎ. ನಾಗರಾಜರಾವ್‌ 


2 1 ನ 
ಮ 


ಶ್ರೀ ತಿರುಮಲ ತಿರುಪತಿ ದೇವಸ್ಥಾನದ ಆರ್ಥಿಕ ನೆರವಿನಿಂದ ಅಪ್ಪಯ್ಯ 
ದೀಕ್ಷಿತರ ವರದರಾಜಸ್ತವವನ್ನು ಆಸ್ತಿಕರಿಗೆ ಅರ್ಪಿಸಲು ಅತ್ಮಂತ ಹರ್ಷವಾಗುತ್ತದೆ. 
ಧಾರ್ಮಿಕ ಸಾಹಿತ್ಯದ ಪ್ರಕಟನೆಗೆ ಈ ದೇವಸ್ಥಾನದ ಬೆಂಬಲ ಸಿಗುತ್ತಿರುವುದರಿಂದ 
ಅಪೂರ್ವ ಗ್ರಂಥಗಳ ಅವಲೋಕನ ಮಾಡಬೇಕೆಂಬ ಜನರ ಹಂಬಲ ಈಡೇರುತ್ತಿದೆ. 
ಸಂಸ್ಕೃತವನ್ನು ಅರ್ಥೆಸಿಕೊಳ್ಳಲಾರದವರಿಗಾಗಿ ಕನ್ನಡ ಅನುವಾದವನ್ನೂ ವಿವರಣೆಯನ್ನೂ 
ಇಲ್ಲಿ ಕೊಡಲಾಗಿದೆ. 


ಖೆ 
ಸ್ಪೋತ್ರಸಾಹಿತ್ಯ 


"ಗುಣಿಗತಗುಣಾಬಿಧಾನಂ ಸ್ತುತಿ' ಗುಣಗಳು ಯಾರಲ್ಲಿ ನಿಜವಾಗಿ 
ಇವೆಯೋ, ಅವರ ಗುಣಗಳ ವರ್ಣನೆಯೇ ಸ್ತೋತ್ರ. ಇಲ್ಲದ ಗುಣಗಳನ್ನು ಕಲ್ಪಿಸಿ 
ಮಾಡುವ ಮುಖಸ್ತುತಿ ಸ್ತೋತ್ರವಲ್ಲ ಭಗವಂತನು ಸಕಲಕಲ್ಯಾಣಗುಣಪರಿಪೂರ್ಣ 
ನೆಂದು ವೇದಾದಿ ಶಾಸ್ತ್ರಗಳು ಹೇಳುತ್ತಿರುವುದರಿಂದ ಅವನ ಹೊಗಳುವಿಕೆ ಸ್ತೋತ್ರ 
ಅಥವಾ ಸ್ತವ ಎನಿಸುತ್ತದೆ. ವೇದಗಳೆಲ್ಲಾ ಪರಮಾತ್ಮನ ಸ್ತೋತ್ರವನ್ನೇ 
ಮಾಡುತ್ತವೆಯೆಂದು ಭಗವದ್ಗೀತೆಯು ತಿಳಿಸುತ್ತದೆ. (ಸರ್ವೆಠ್ವ ವೇದೈರಹಮೇವ 
ವೇದ್ಯ) ಅಪೌರುಷೇಯವೆಂದು ಪ್ರಸಿದ್ಧವಾದ ವೇದಗಳೂ ಕೂಡ ಭಗವಂತನ 
ಸ್ತೋತ್ರವನ್ನು ಪೂರ್ಣವಾಗಿ ಮಾಡಲಾರವು ಎಂದು ಶಾಸ್ತ್ರಗಳ ಸಿದ್ಧಾಂತ. ಯಷಿಗಳೂ 
ಕವಿಗಳೂ ಭಗವದ್ಗುಣಸಮುದ್ರದ ಒಂದು ಸಣ್ಣ ಭಾಗವನ್ನು ಮಾತ್ರ ವರ್ಣಿಸುತ್ತಾರೆ. 
ಆದ್ದರಿಂದ ಎಷ್ಟು ಸ್ತೋತ್ರಗಳು ಈಗಾಗಲೇ ರಚಿತವಾಗಿದ್ದರೂ ಇನ್ನೂ ಹೊಸ 
ಸ್ತೋತ್ರಗಳ ರಚನೆಗೆ ವಿಪುಲವಾದ ಅವಕಾಶ ಸದಾ ಇದ್ದೇ ಇರುತ್ತದೆ. ಈ 
ಕಾರಣದಿಂದ ಭಾರತದ ಎಲ್ಲಾ ಭಾಷೆಗಳಲ್ಲಿ ಸಮೃದ್ಧವಾಗಿ ಸ್ತೋತ್ರಸಾಹಿತ್ಯವು 
ರಚಿತವಾಗಿದೆ, ರಚಿತವಾಗುತ್ತಿದೆ. ದೇವಭಾಷೆಯೆನಿಸಿದ ಸಂಸ್ಕೃತದಲ್ಲಂತೂ 
ಪುಷ್ಕಳವಾಗಿ ಸ್ತೋತ್ರಸಾಹಿತ್ಯ ಬೆಳೆದುನಿಂತಿದೆ. 


ಅನೇಕ ಸ್ತೋತ್ರಗಳು ಪುರಾಣಗಳ ಅಥವಾ ಕಾವ್ಯಗಳ ಅಂಶಗಳು. 
ರಾಮಾಯಣದಲ್ಲಿರುವ "ಆದಿತ್ಯ ಹೃದಯ' ಎಂಬ ಸೂರ್ಯಸ್ತೋತ್ರ ಸುಪ್ರಸಿದ್ಧ. 
ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಬರುವ ವಿಶ್ವರೂಪದರ್ಶನ ದಲ್ಲಿ 
ಅದ್ಭುತವಾದ ಸ್ರೋತ್ರವಿದೆ. ಶ್ರೀಮದ್‌ ಭಾಗವತದಲ್ಲಿ ಅನೇಕ ಸ್ತೋತ್ರಗಳಿವೆ. 
(ದಶಮಸ್ಕಂಧ ಎರಡನೆಯ ಅಧ್ಯಾಯದಲ್ಲಿ ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು 


ಸ್ತುತಿಸುತ್ತಾರೆ. ಹೀಗೆಯೇ ಹದಿನಾಲ್ಕನೆಯ ಅಧ್ಯಾಯ, ಪದಿನೇಳನೆಯ ಅಧ್ಯಾಯ 
ಮುಂತಾದವುಗಳನ್ನು ಗಮನಿಸಬಹುದು). 

ಹೀಗೆ ಗ್ರಂಥಗಳ ಅಂಶವಾಗಿ ಬರುವ ಸ್ತೋತ್ರಗಳಲ್ಲದೆ ಸ್ವತಂತ್ರ ಕೃತಿಗಳಾದ 
ಸ್ತೋತ್ರಗಳೂ ಸಂಸ್ಕೃತದಲ್ಲಿ ನೂರಾರು ಇವೆ. ಶಂಕರ, ರಾಮಾನುಜ, ಮಧ್ವ 
ಮುಂತಾದ ಮತಸಂಸ್ಥಾಪಕಾಚಾರ್ಯರು ಸಾಕಷ್ಟು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಭಕ್ತ 
ಕವಿಗಳು ಭಗವಂತನ ಮಹಿಮೆಯ ಅನುಸಂಧಾನಕ್ಕಾಗಿ ರಚಿಸಿರುವ ಸ್ತೋತ್ರಗಳೂ 
ಆನೇಕ. ಅವುಗಳಲ್ಲಿ ಕೆಲವು ಸಾಧಾರಣ ಗುಣಗಳಿಂದ ಕೂಡಿದವೂ ಇವೆ. ಮ 
ಹಲವು ಎಶಿಷ್ಟ ಸೌಂದರ್ಯದಿಂದ ಶೋಭಿಸಿ ಕರ್ತೃಗಳ ಪಾಂಡಿತೃವನ್ನೂ 
ಪ್ರತಿಭೆಯನ್ನೂ ಪ್ರಕಾರಕ್ಕೆ ತರುತ್ತವೆ. ಪುಷ್ಪದಂತ ವಿರಚಿತವಾದ ಮಹಿಮ್ನಃ ಸವ, 
ಕುಲಶೇಖರ ಆಳ್ವಾರರ dene ವೇದಾಂತ ದೇಶಿಕರ ಪಾದುಕಾಸಹಸ್ತ, 
ನೀಲಕಂಠದೀಕ್ಷಿತರ ಆನಂದಸಾಗರಸ್ತವ, ವೇಂಕಟಾದ್ದರಿಯ ಲಕ್ಷ್ಮೀಸಹಸ್ತ 
ಇತ್ಯಾದಿಗಳು ಮಾಧುರ್ಯ-ಪ್ರಸಾದ-ಓಜಸ್‌ ಎಂಬ ಗುಣಗಳಿಂದಲೂ, ಉಪಮಾನು- 
ಪ್ರಾಸಾದ್ಯಲಂಕಾರಗಳಿಂದಲೂ ಶೋಭಿತವಾಗಿ ಭಕ್ತರ ಪಾರಾಯಣಕ್ಕೆ ಮಾತ್ರವಲ್ಲ, 
ರಸಿಕರ ಚರ್ವಣೆಗೂ ಉತ್ತಮ ವಸ್ತುಗಳಾಗಿವೆ , ಇಂಥ ಕಾವ್ಯಮಯ ಸ್ತೋತ್ರಗಳ 


ು 


ಸಾಲಿಗೆ ಸೇರಲು ಅರ್ಹವಾಗಿರುವುದು ಅಪ್ಪಯ್ಯ ದೀಕ್ಷಿತರ ವರದರಾಜಸ್ತವ 
ಪ್ಪಯ್ಯ ದೀಕ್ಷಿತರು 


ಕತ ಶತಮಾನದ ಉತ್ತರಾರ್ಧದಲ್ಲಿ ಶ್ರೇಷ್ಠ ವಿದ್ವಾಂಸರಂದೂ, 
ಉತ್ತಮ ಕವಿಗಳೆಂದೂ, ಸಮರ್ಥ ವ್ಯಾಖ್ಯಾನಕಾರರೆಂದೂ ಪ್ರಸಿ ದ್ವಿ ಷಡೆದು ಗೌರವಕ್ಕೆ 
ಷ 


ಹಾತ್ರರಾಗಿ ನಾನಾ ರಾಜರಿಂದ ಪೂಜಿತರಾದ ಮ ಹಾಪುರುಷರು ಆಪ ಯ್ಯ ದೀಕ್ಷಿತರು. 
ಭಾರದ್ದಾಜಗೋತ್ರದ ರಂಗರಾಜಾದ್ದರಿಗಳ ವರಪುತ್ರರಾದ ಆ ಅಪ್ಟಯ ಒದಿ ದೀಕ್ಷಿತರು "ಶಿವನ 


ಒಂದು ಅವತಾರ' ಎಂದು ಆಗಿನ ಜನರು ಹೊಗಳುವಷ್ಟು ಪ್ರಭಾವರಾಲಿಗಳಾಗಿದ್ದರು. 
ಇವರ ವಂಶದಲ್ಲೇ ಹುಟ್ಟಿ ಪ್ರಖ್ಯಾತರಾದ ನೀಲಕಂಠ ದೀಕ್ಷಿತರು ನೀಲಕಂಠವಿಜಯ 
ಚಂಪೂ ಎಂಬ ಗ್ರಂಥದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. 


"“ಶ್ರೀಕಂಶೋತವತತಾರ ಯಸ್ಕ ವಪುಷಾ ಕಲ್ಯ್ಯಾತ್ಮನೇವಾಚ್ಕುತಃ 
ಶ್ರೀಮಾನಪ್ರಯದೀಕ್ಷಿತಃ ಸ ಜಯತಿ ಶ್ರೀಕಂಠವಿದ್ಯಾಗುರುಃ ॥ 


ಹದಿನಾರನೆಯ ಶತಮಾನದ ಉತ್ತರಾ ರ್ನದಲ್ಲಿ ಪೆನುಗೊಂಡೆಯಿಂದ 
ವಿಜಯನಗರದ ಅವಶಿಷ್ಟ ಸಾಮಾ ್ರಿಜ್ಯವನ್ನು ಆಳುತ್ತಿದ್ದ ವೇಂಕಟಪತಿರಾಯನೂ, 


ಅವನ ಸಾಮಂತನಾಗಿದ್ದ ಚಿನ್ನಬೊಮ್ಮನೂ ಅಪ್ಪಯ್ಯ ದೀಕ್ಷಿತರಿಗೆ ಆಶ್ರಯವನ್ನು 


೧ 


ಕೊಟ್ಟಿ ದ್ದು ದು ನಿಸ್ಸಂದೇಹವಾಗಿ ತಿಳಿದುಬರುತ್ತ ದೆ. 


ಅಪ್ಪಯ್ಯ ದೀಕ್ಷಿತರ ಸಾಹಿತ್ಯ ಮತ್ತು ಕೃತಿಗಳು 


ಅಪ್ಪಯ್ಯ ದೀಕ್ಷಿತರು ಎಪ್ಪತ್ತೆರಡು ವರ್ಷಗಳ ಕಾಲ ಜೀವಿಸಿದ್ದರೆಂಬುದು 
ಖಚಿತವಾಗಿದೆ. ಅವರೇ ತಮ್ಮ ಒಂದು ಪದ್ದದಲಿ 
ಶೆ ೨ 


ಚಿದಂಬರಮಿದಂ ಪುರಂ ಪ್ರಥಿತಮೇವ ಪುಣ್ಯಸ್ಟಲಂ 
ಸುತಾಶ್ಚ ವಿನಯೋಜ್ಚ್ವಲಾಃ ಸುಕ್ಕತಯಲ್ಲ ಕಾಶ್ಚಿತ್‌ ಕೃತಾಃ । 


ವಯಾಂಸಿ ಮಮ ಸಪ್ಪತೇರುಪರಿ ನೈವ ಭೋಗೇ ಸ್ಪಹಾ 

ನ ಕಿಂಚೆದಹಮರ್ಥಯೇ ಶಿವಪದಂ ದಿದ್ದಕ್ಷೇ ಪರಮ್‌ ॥ ಎಂದು 
ಅವರ ವಯಸ್ಸು ಎಪ್ಪತ್ತು ವರ್ಷಗಳಿಗೆ ಮೀರಿತ್ರೆಂದು ಹೇಳಿದ್ದಾರೆ. 

ಅವರ ತಮ್ಮನ ಮೊಮ್ಮಗನೂ ಶಿಷ್ಯನೂ ಆಗಿದ್ದ ನೀಲಕಂಠದೀಕ್ಷಿತನು 

ಶಿವಲೀಲಾರ್ಣವವೆಂಬ ಮಹಾಕಾವ್ಯದಲ್ಲಿ - 'ದ್ವಾ ಸಪ್ತತಿಂ ಪ್ರಾಪ್ಯ ಸಮಾಃ 
ಪ್ರಬಂಧಾನ್‌ ಶತಂ ವ್ಯಧಾದಪ್ಪಯದಿಕ್ಷಿತೇಂದ್ರಃ' ಎಂಬ ಪದ್ಯದಲ್ಲಿ "ಎಪ್ಪತ್ತಿರಡನೆಯ 
ವಯಸ್ಸಿಗೆ ಅಪ್ಪ! ಯ್ಯ ದೀಕ್ಷಿತರು ನೂರು ಕೃತಿಗಳನ್ನು ಬರೆದಿದ್ದರೆಂದು ಹೇಳಿರುವುದನ್ನು 
ಇಲ್ಲಿ ಗಮನಿಸಬಹುದು. ನೂರು ಶ್ರೀಷ್ಠ ಸಂಸ್ಕೃತದ ಗ್ರಂಥಗಳನ್ನು ರಚಿಸಿದ ಅಪ್ಪಯ್ಯ 
ದೀಕ್ಷಿತರು ಅಸಾಧಾರಣ ವಿದ್ವಾಂಸರಾಗಿದ್ದರೆಂಬುದು ಸುಸ್ಪಷ್ಟ ವೇದಾಂತ, 
ಮೀಮಾಂಸಾ, ಅಲಂಕಾರ, ವ್ಯಾಕರಣ ಇತ್ಯಾದಿಗಳಲ್ಲಿ ಅಪ್ರತಿಮ ಪಾಂಡಿತ್ಯದಿಂದ 
ಬೆಳಗಿ ತಮ್ಮ ಸಮಕಾಲಿಕರಾದ ಅನೇಕ ಪಂಡಿತರನ್ನು ವಾದಭೂಮಿಯಲ್ಲಿ ಅವರು 
ಸೋಲಿಸಿದ್ದರು. ಅವರ ಖ್ಯಾತಿ ಎಷ್ಟು ಹಬ್ಬಿತ್ತೆಂದರೆ ದೇಶದ ಶ್ರೀಷ್ಠ ವಿದ್ವಾಂಸರೆಲ್ಲಾ 
ತಮ್ಮನ್ನು ಅಪ್ಪಯ್ಯ ದೀಕ್ಷಿತರ ಪರಿಚಿತರು, ಅಥವಾ ಅವರ ಶಿಷ್ಕರು ಎಂದು 
ಕರೆದುಕೊಳ್ಳಲು ಹಾತೊರೆಯುತ್ತಿದ್ದರು. ಇದನ್ನು ನೀಲಕಂಠದೀಕ್ಷಿತರು. "ಶಿವ 
ಲೀಲಾರ್ಣವ'ದ ಮೊದಲನೆಯ ಸರ್ಗದಲ್ಲಿ ಹೇಳಿದ್ದಾರೆ - 


ಯಂ ಎದ್ದ ಇತಿ ಯದ್ಗಂಥಾನೆಭ್ಯಸ್ಯಾಮೋಆಖಲಾನಿತಿ । 
ಯಸ್ಯ ಶಿಷ್ಯಾ ಸ್ಥ ಇತಿ ಚ ವಿಕತ್ನಂತೇ ವಿಪಶ್ಚಿತಃ ॥ 
ಅಪ್ಪಯ್ಯ ದೀಕ್ಷಿತರ ಗ್ರಂಥಗಳ ಕೊನೆಯಲ್ಲಿ ಕಂಡುಬರುವ ಪ್ರಷ್ಟಿಕಿಗಳಿಂದಲೂ, 
ನೀಲಕಂಠ ದೀಕ್ಷಿತಾದಿಗಳ ಗ್ರಂಥಗಳಿಂದಲೂ ಅವರ ಕೃತಿಗಳ ಸಂಖ್ಯೆ ನೂರಕ್ಕೂ 
ಹೆಚ್ಚಾಗಿತ್ತೆಂದು ತಿಳಿದು ಬರುತ್ತದೆ. ಅವುಗಳಲ್ಲಿ ಪ್ರಮುಖವಾದುವು ಯಾವುವೆಂದರೆ- 
(೧) ಅಲಂಕಾರ ಶಾಸ್ತ್ರದಲ್ಲಿ  ಕಹವಲಯಾನಂದ, ಚಿತ್ರಮೀಮಾಯಾ ಮತ್ತು 
ವೃತ್ತಿವಾರ್ತಿಕ. 


(೨) ವೇದಾಂತ ಶಾಸ್ತ್ರದಲ್ಲಿ. ಕಲ್ಪತರುಪರಿಮಳ್ಳ ಸಿದ್ಧಾಂತಲೇಶ ಸಂಗ್ರಹ, 
ನಯಮಂಜರೀ, ನ್ಯಾಯರಕ್ಷಾಮಣಿ. 
(೩) ಮೀಮಾಂಸೆಯಲ್ಲಿ ವಿಧಿರರಾಯನ 
(೪) ಶೈವ ಸಿದ್ದಾಂತದಲ್ಲಿ ಶಿವಾರ್ಕಮಣಿದೀಪಿಕಾ 
(೫) ವ್ಯಾಖಣದಲ್ಲಿ ವಾದನಕ್ಷತ್ರಮಾಲಾ. ೆ 
ಇವಲ್ಲದೆ ಅನೇಕ ಸ್ತೋತ್ರಗಳನ್ನೂ ವ್ಯಾಖ್ಯಾನಗಳನ್ನೂ ಅಪ್ಪಯ್ಯ ದೀಕ್ಷಿತರು 
ರಚಿಸಿದ್ದಾರೆ. ಶ್ರೀ ವೇದಾಂತ ದೇಶಿಕರ ಯಾದವಾಭ್ಯುವಯ ಕಾವ್ಯಕ್ಕೆ ಅವರು 
ರಚಿಸಿರುವ ವ್ಯಾಖ್ಯಾನವು ಹೃದ್ಯವೂ ಪ್ರೌಢವೂ ಆಗಿದೆ. ಅಪ್ಪಯ್ಯ ದೀಕ್ಷಿತರು ರಚಿಸಿದ 
ಗ್ರಂಥಗಳನ್ನು ಅಥೆನ್ಸಷಬಲ್ಲವನು ಪಂಡಿತ, ಅರ್ಥೈಸಲಾರದವನು ಅಪಂಡಿತ ಎಂದು 
ಜನರೆಲ್ಲಾ ಆಗ ತಿಳಿಯುತ್ತಿದ್ದರೆಂಬುದು ಸುಪ್ರಸಿದ್ಧ ವೈಯಾಕರಣರಾದ ಭಟ್ಟೋಜಿ 
ದೀಕ್ಷಿತರ -- 
ಅಪ್ಪ ಯ್ಯ ದೀಕ್ಷೆತೇಂದ್ರಾನ್‌ ಅಶೇಷವಿದ್ಯಾಗುರೂನಹಂ ವಂದೇ । 
ಯತ್‌ಕ್ಕತಿಬೋಧಾಬೋಧ್‌ೌ ವಿದ್ವದವಿದ್ದದ್‌ವಿಭಾಜಕೋಪಾಧೀ ॥ 
ಎಂಬ ಪದ್ಯದಿಂದ ತಿಳಿದು ಬರುತ್ತದೆ. 
ಅಪ್ಪಯ್ಯದೀಕ್ಷಿತರು ಅದ್ವೈತಮತಾನುಯಾಯಿಗಳಾದ್ದರಿಂದ ಅವರಿಗೆ ಶಿವ-ಎಷ್ಟು 
ಇಬ್ಬರಲ್ಲೂ ಭಕ್ತಿ ಸಮಾನವಾಗಿತ್ತು ಶಿವನು ಹೆಚ್ಚೋ ವಿಷ್ಣು ಹೆಚ್ಚೋ ಎಂಬ ವಾದಕ್ಕೆ 
ಅವರಲ್ಲಿ ಪ್ರಸಕ್ತಿಯಿರಲಿಲ್ಲ 
ವಿಷ್ಣುರ್ವಾ ಶಂಕರೋ ವಾ ಶ್ರುತಿಶಿಖರಗಿರಾಮಸ್ತು ತಾತ್ಪರ್ಯಭೂಮಿಃ 
ನಾಸ್ಥಾಕಂ ತತ್ರ ವಾದಃ ಪ್ರಸರತಿ ಕಿಮಪಿ ಸ್ಪಷ್ಟಮದ್ವೈ ತಭಾಜಾಮ್‌ ॥ 


ಎಂದು ಅದರೇ ಶಿವಾರ್ಕಮಣಿದೀಪಿಕೆಯ ಆರಂಭದಲ್ಲಿ ಹೇಳುತ್ತಾ! ಡೆ, 
ವರದರಾಜಸ್ತವ 


ಕಾಂಚೀನಗರವು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯ 
ಕೀಂದ್ರವಾಗಿರುವ ನಗರ. ವೇಗವತೀ (ವೈಗೈ) ನದಿಯ ದಡದಲ್ಲಿರುವ ಈ ನಗರವು 
ತಮಿಳುನಾಡಿನಲ್ಲಿದೆ. ತಮಿಳಿನ ಸಾಹಿತ್ಯದ ಅನೇಕ ಕಾವ್ಯಗಳ ವಸ್ತು ಕಾಂಚೀ ಪಟ್ಟಣಕ್ಕೆ 
ಸಂಬಂಧಿಸಿದೆ. ಪಲ್ಲವ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಈ ನಗರವು ಶಿವ 
(ಏಕಾಮ್ರೇಶ್ವರ), ವಿಷ್ಣು (ವರದರಾಜ) ಮತ್ತು ಶಕ್ತಿ (ಕಾಮಾಕ್ಷಿ)ಗಳ ನಿವಾಸ 


ಸ್ಥಾನವಾಗಿರುವುದರಿಂದ ಅತ್ಯಂತ ಪವಿತ್ರ. ಕಾಂಚೀಕಾಮಕೋಟಿಪೀಠಕ್ಕೂ ಸ್ಥಾನವಾಗಿ 
ಪ್ರಸಿದ್ದ ಯಾತ್ರಾಸ್ಥಳವೂ ಪ್ರಮುಖ ವಿದ್ಯಾ ಕೇಂದ್ರವೂ ಆಗಿದೆ. ಇಲ್ಲಿನ ಶ್ರೀ 
ವರದರಾಜಸ್ವಾಮಿಯ ದರ್ಶನಕ್ಕಾಗಿ ಇಂದಿಗೂ ಸಹಸ್ರಾರು ಭಕ್ತರು ಪ್ರತಿದಿನವೂ 
ಕಾಂಟೀಪಟ್ಟ ಣಕ್ಕೆ ಬರುತ್ತಾರೆ. ಅಪ್ಪಯ್ಯ ದೀಕ್ಷಿತರು ವಸಂತತಿಲಕಾವೃತ್ತದ ನೂರು 
ಪದ್ಯಗಳಿಂದ ವರದರಾಜನನ್ನು ಸ್ತುತಿಸಿ ಅವನ ಅಕಂಪಾನುಕಂಪಕ್ಕೆ ಪಾತ್ರರಾಗಿದ್ದಾರೆ. 


ಈ ಸ್ತೋತ್ರದ ಭಾಷೆ ಲಲಿತವೂ ಅಲಂಕಾರಭೂಷಿತವೂ ಆಗಿದೆ. ಆದರೂ 
ಶುತ್ಕರ್ಥಗರ್ಭಿತವಾದ ಅನೇಕ ವಿಷಯಗಳನ್ನು ಸ್ತೋತ್ರದಲ್ಲಿ ಅಳವಡಿಸಿರುವುದರಿಂದ 
ಕೆಲವು ಪದ್ಯಗಳನ್ನು ಅರಿತುಕೊಳ್ಳಲು ವಿದ್ವಾಂಸರೂ ತಿಣುಕುವಂತಾಗುತ್ತ] ದೆ. 
ಪ್ರಾಯಶಃ ಈ ವಿಷಯವು ತಿಳಿದುಬಂದುದರಿಂದ ಅಪ್ಪಯ್ಯ ದೀಕ್ಷಿತರು ತಾವೇ ಈ 
ಸ್ಟೋತ್ರಕ್ಕೆ ವ್ಯಾಖ್ಯಾನವನ್ನು ಬರೆದು ಗ್ರಂಥಾರ್ಥಗಳನ್ನು ವಿರದಪಡಿಸಿದ್ದಾರೆ. 

"ವನರದರಾಜಸ್ತವ'ದ ಪದ್ಯಗಳು ವೃತ್ತಿವಾರ್ತಿಕದಲ್ಲೂ ಕುವಲಯಾನಂದ 
ದಲ್ಲೂ ಉದಾಷೃತವಾಗಿವೆ. ಆದ್ದರಿಂದ ಮೊದಲು ವರದರಾಜಸ್ತವ 
ರಚಿತವಾಗಿದ್ದಿರಬೇಕು. ಅದರ ವ್ಯಾಖ್ಯಾನದಲ್ಲಿ ಕುವಲಯಾನಂದ ಉಲ್ಲಿಖತವಾಗಿದೆ. 
ಆದ್ದರಿಂದ ಮೂಲದ ರಚನೆಯಾದ ಬಹುಕಾಲಾನಂತರ ವ್ಯಾಖ್ಯಾನವನ್ನು 
ರಚಿಸಿರಬೇಕಿಂದು ಊಹಿಸಬಹುದಾಗಿದೆ. ಈ ವ್ಯಾಖ್ಯಾನದಲ್ಲಿ ಅಲಂಕಾರಶಾಸ್ತ್ರದ 
ಅನೇಕ ಸಮಸ್ಯೆಗಳನ್ನು ಚರ್ಚಿಸಲಾಗಿದ್ದು ಅಪ್ಪಯ್ಯ ದೀಕ್ಷಿತರ ಪರಿಷಕ್ಚ ಪಾಂಡಿತ್ಯವು 
ಇಲ್ಲಿ ಗೋಚರಿಸುತ್ತದೆ. 

ಕನ್ನಡಿಗರು ವರದರಾಜಸ್ತವವನ್ನು ಓದಿ ಅದರ ಮಾಧುರೃವನ್ನೂ 
ಲಾಲಿತ್ಯವನ್ನೂ ಗಾಂಭೀರ್ಯವನ್ನೂ ಅನುಭವಿಸಿ ತನ್ಮೂಲಕ ಶ್ರೀ ವರದರಾಜಸ್ವಾಮಿ 
ಯನ್ನು ಭಕ್ತಿಪೂರ್ವಕವಾಗಿ ಆರಾಧಿಸಿ ಅವನ ಅನುಗ್ರಹಕ್ಕೆ ಹಾತ್ರರಾಗಲೆಂಬ 
ಉದ್ದೇಶದಿಂದ ಪ್ರಕೃತ ಪುಸ್ತಕದಲ್ಲಿ ಸಂಸ್ಕೃತಮೂಲವನ್ನು ಕನ್ನಡ ಲಿಪಿಯಲ್ಲಿ ಕೊಟ್ಟು 
ಅದರ ಅನುವಾದ-ಎವರಣೆಯನ್ನು ಕನ್ನಡದಲ್ಲಿ ನೀಡಲಾಗಿದೆ. ಭಕ್ತ ಮಹಾಶಯರು 
ಈ ಪುಟ್ಟ ಹೊತ್ತಿಗೆಯನ್ನು ಸ್ಥಾಗತಿಸುವರೆಂದು ನಂಬಿದ್ದೇನೆ. 


ಇಂತು ಸುಧೀವಿಧೇಯ 
ಎಚ್‌.ವಿ. ನಾಗರಾಜರಾವ್‌ 





(ಮಂಗಳ ಪದ್ಯ) 


ಉದ್ಭಾಟ್ಯ ಯೋಗಕಲಯಾ ಹೃದಯಾಬ್ಜ ಕೋಶಂ 
ಧನ್ಯ ಕ್ಮರಾದಪಿ ಯಥಾರುಟಿ ಗೃ: ಗೃತ್ಯಮಾಣ? 

1 ಪ್ರಷ್ಟುರತ್ಯ ವಿರತಂ ಕಪೂರ ಯೂಪ। 
ಶ್ರೆ ೀಯಃ ಸಮೇ ದಿಶತು ಶಾಶ್ವತಿಕಂ ಮುಕುಂದಃ 1 0 1 


ಅನುವಾದ : ಯೋಗಾಭ್ಯಾಸದಿಂದ ಗಳಿಸಿದ ನೈಪುಣ್ಯದಿಂದ ತಾವರೆಯ 
ಮೊಗ್ಗಿನಂತಿರುವ ತಮ್ಮ ಹೃದಯವನ್ನು ವಿಕಾಸಗೊಳಿಸಿ, ಅನಂತಕಾಲದಿಂದ 
ಧನ ರು ಅಲ್ಲಿ ಅವರವರ ಅಭಿರುಚಿಗೆ ಅನುಗುಣವಾಗಿ ಸಾಕ್ಷಾತ್ಮರಿಸಿ 
ಕೊಳ್ಳುತ್ತಿದ್ದರೂ ಸದಾ ಪರಿಪೂರ್ಣರೂಪನಾಗಿ ಹೊಳೆಯುತ್ತಿರುವ 
ಮುಕುಂದನು ನನಗೆ ಶಾಶ್ವತ ಶ್ರೇಯಸ್ಸನ್ನು ನೀಡಲಿ, 


ವಿವರಣೆ : "ಪದ್ಮಕೋಶಪ್ರತೀಕಾಶಂ ಹೃದಯಂ' ಎಂದು ಶ್ರುತಿಯಲ್ಲಿ 
ಹೇಳಲಾಗಿದೆ. ಯೋಗಸಮಾಧಿಯಲ್ಲಿ ಸಿತರಾದವರು ಆ ಹೃದಯವನ್ನು 
ಅರಳಿಸಿ ಅಲ್ಲಿರುವ ಪರಮಾ ನಂದನಿಧಿಯಾದ ಪರಮಾತ್ಮನನ್ನು 
ಸಾಕ್ಷಾತ್ಮ' ರಿಸಿಕೊಂಡು ಆನಂದಾನುಭೂಶಿಯನ್ನು ಪಡೆಯುತ್ತಿದ್ದಾ ರೆ, 
ಶಕ್ಕವಿಲ್ಲದಷ್ಟು ಯೋಗಿಗಳು ಯಥೇಚ್ಛವಾಗಿ ಹೀಗೆ ಆನಂದವನ್ನು 
ಸೂರೆಗೊಳ್ಳುತ್ತಿದ್ದರೂ ಪರಮಾತ್ಮ ಸದಾ ಥರಿಪೂರ್ಣನಾಗಿಯೇ ಇರುತ್ತಾನೆ. 
ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್‌ ಪೂರ್ಣಮುದಚ್ಛತೇ 1 
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಠಶೇ ಎಂಬ 
ಶ್ರುತಿಯೂ ಆದನ್ನು ಸಮರ್ಥಿಸುತ್ತದೆ. ಹೀಗೆ ಶಾಶ್ವತ ಆನಂದನಿಧಿಯ 
ರೂಪದಲ್ಲಿರುವ ಭಗವಂತನು ಮಾತ್ರ ಶಾಶ್ವತ ಬ್ರಹ್ಮಾನಂದವನ್ನು ಕೊಡಲು 


ಸಮರ್ಥನೆಂದು ಕವಿಯು ಅದನ್ನು ದಯಪಾಲಿಸಲು ಅವನನ್ನು 
ಕೋರುತ್ತಿದ್ದಾನೆ. ಮುಕುಂದ ಎಂದರೆ ನವನಿಧಿಗಳಲ್ಲಿ ಒಂದು. ಮಹಾಪದ್ಧಶ್ನ 
ಪದ್ಮಶ್ಚ ಶಂಖೋ ಮಠರಕಚ್ಛಪ್‌ೌ । ಮುಕುಂದಃ ಕುಂದನೀಲ್‌ ಚ ಎಂದು 
ಅಮರಕೋಶ ತಿಳಿಸುತ್ತದೆ. ಇದರಿಂದ ಪರಮಾತ್ಸನಿಗೂ ನಿಧಿಗೂ ಇರುವ 
ಸಾದೃಶ್ಯವು ಧ್ವನಿತವಾಗುತ್ತದೆ. ಬೇರೆ ನಿಧಿಗಳಿಂದ ವಸ್ತುಗಳನ್ನು ಸ್ವೀಕರಿಸಿದರೆ 
ಅವು. ಖಾಲಿಯಾಗುತ್ತವೆ. ಪರಮಾತ್ಮನಿಂದ ಆನಂದವನ್ನು ಎಷ್ಟು 
ಸ್ವೀಕರಿಸಿದರೂ ಅವನು ಪರಿಪೂರ್ಣನಾಗಿಯೇ ಇರುತ್ತಾನೆ ಎಂದು 
ದರ್ಣಿಸಿರುವುದರಿಂದ ವಿರೋಧಾಭಾಸ ಎಂಬ ಅಲಂಕಾರ. 

ಜಾತೋ ನ ವೇತ್ತಿ ಭಗವನ್ನ ಜನಿಷ್ಯಮಾಣಃ 

ಪಾರಂ ಪರಂ ಪರಮಪೂರುಷ ತೇ ಮಹಿಮ್ನಃ | 

ತಸ್ಯ ಸು; ತೌ ತವ ತರಂಗಿತಸಾಹಸಿಕ್ಯಃ 

ಕಿಂ ಮಾದೃಶೋ ಬುಧಜನಸ್ಯ ಭವೇನ್ನ ಹಾಸ್ಯಃ ॥ ೨॥ 
ಅನುವಾದ : ಭಗವನ್‌, ಹರಮಪುರುಷ, ನಿನ್ನ ಮಹಿಮೆಯ ಪಾರವನ್ನು 
ಇದುವರೆಗೆ ಹುಟ್ಟದವರಾರೂ ಅರಿಯರು, ಮುಂದೆ ಹುಟ್ಟುವವರಂತೂ 
ಅರಿಯಲಾರರು. ಅಂಥ ಮಹಾಮಹಿಮನಾದ ನಿನ್ನ ಸ್ತುತಿಯನ್ನು ಮಾಡಲು 
ಸಾಹಸವನ್ನು ಮಾಡುತ್ತಿರುವ ನನ್ನಂಥವನು ಪಂಡಿತರ ಅಹಹಾಸ್ಕಕ್ಕೆ 
ಈಡಾಗದೆ ಇರುವನೇ 9 
ವಿವರಣೆ : ಭಗವಂತನ ಮಹಿಮೆ ಅನಂತವಾದದ್ದು. "ಯತೋ ವಾಚೋ 
ನಿವರ್ತಂತೇ ಅಪ್ರಾಪ್ಯ ಮನಸಾ ಸಹ'' ಎಂಬ ಶ್ರುತಿಯು ಹೇಳುವಂತೆ 
ಮಾತುಗಳಿಗೂ ಮನಸ್ಸಿಗೂ ಪ್ರಾಪ್ಯವಲ್ಲದ್ದು ಭಗವನ್ಮಹಿಮೆ. ಬ್ರಹ್ಮೇಂದ್ರಾದಿ 
ದೇವತೆಗಳೂ ಕೂಡ ಆ ಮಹಿಮೆಯನ್ನು ಹೊಗಳಲು ಅಶಕ್ಷರು, 
ಹೀಗಿರುವಾಗ ಮನುಷ್ಯರ ಪಾಡೇನು ? ತನ್ನ ಕೈಯಿಂದ ಸಾಧ್ಯವಾಗದ 
ಕೆಲಸವನ್ನು ಮಾಡಲು ಹೊರಟಿರುವ ಕವಿಯನ್ನು ಕಂಡು ಪಂಡಿತರು ಹಾಸ್ಯ 
ಮಾಡುವುದು ನಿಶ್ಚಿತವೆಂದು ಇಲ್ಲಿ ಹೇಳಿದೆ. ಏನೇ ಆದರೂ ಭಗವಂತನ 
ಸ್ತೋತ್ರವು. ಪಾಪನಾಶಕವೂ ಪುಣ್ಯಸಾಧಕವೂ ಆದ್ದರಿಂದ ಅದನ್ನು 


2 


ರಚಿಸುವುದು ಪವಿತ್ರ ಕರ್ತವ್ಯವೆಂದು ಕವಿ ಪ್ರವೃತ್ತನಾಗಿರುವನೆಂದು 
ತಿಳಿಯಬೇಕು. | 

ಮನ್ಯೇ ನಿಜಸ್ಥಲನದೋಷಮವರ್ಜನೀಯ 

ಮನ್ಯಸ್ಯ ಮೂರ್ದ್ನಿ ವಿನಿವೇಶ್ಯ ಬಹಿರ್ಬುಭೂಷುಃ | 

ಆವಿಶ್ಯ ದೇವ ರಸನಾನಿ ಮಹಾಕವೀನಾಂ 

ದೇವೀ ಗಿರಾಮಪಿ ತವ ಸವಮಾತನೋತಿ ॥ ೩ ॥ 
ಅನುವಾದ : ದೇವ, ವಾಗ್ದೇವಿ ಎನಿಸಿದ ಸರಸ್ಪತಿಯೂ (ನಿನ್ನ ಸ್ತೋತ್ರ 
ಮಾಡಲು ಪ್ರಯತ್ನಿಸಿದಾಗ) ತಾನು ತಪ್ಪು ಮಾಡುವುದು ಅನಿವಾರ್ಯವೆಂದು 
ತಿಳಿದು ಆ ತಪ್ಪನ್ನು ಬೇಕೆಯವರ ತಲೆಯ ಮೇಲೆ ಹೊರಿಸಿ ತಾನು 
ಪಾರಾಗಲು ಅಪೇಕ್ಷಿಸಿ ಮಹಾಕವಿಗಳ ನಾಲಿಗೆಯ ಮೇಲೆ ನಿಂತು ನಿನ್ನ 
ಸ್ತುತಿಯನ್ನು ಮಾಡುತ್ತಿರುತ್ತಾಳೆ. 
ವಿವರಣೆ : ಎಲ್ಲ ಮಾತುಗಳಿಗೆ, ಎಲ್ಲ ಪ್ರಮಾಣಗಳಿಗೆ ಮೀರಿದ ಮಹಿಮೆ 
ಪರಮಾತ್ಮನಲ್ಲಿ ಇರುವುದರಿಂದ, ಆ ಮಹಿಮೆಯ ವರ್ಣನೆ ಯಾರು 
ಮಾಡಿದರೂ ಅಪೂರ್ಣವೇ. ಹೇಗೆ ಆ ಮಹಿಮೆಯನ್ನು ಬಣ್ಣಿಸಲು 
ಹೊರಟರೂ, ಅದರಲ್ಲಿ ತಪ್ಪಾಗುವುದು ಅನಿವಾರ್ಯ. ಈ ರೀತಿಯಾದ 
ಜೋಷಕ್ಕೆ ತಾನು ಈಡಾಗಬಾರದು ಎಂಬ ಅಭಿಪ್ರಾಯದಿಂದಲೇ 
ಸರಸ್ವತಿಯು ತಾನೇ ಸಾಕ್ಷಾತ್ತಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡದೆ 
ಮಹಾಕವಿಗಳ ನಾಲಿಗೆಯ ಮೇಲೆ ಆವಿಷ್ಠಳಾಗಿ ತನ್ಮೂಲಕ 
ಭಗವತ್‌ಸ್ಟುತಿಯನ್ನು ಮಾಡುತ್ತಾಳೆ. ಹೀಗೆ ಮಾಡಿದಾಗ ದೋಷ 
ಉಂಟಾದರೂ ಅದು ಆ ಕವಿಗಳ ಪಾಲಿಗೆ ಹೋಗುತ್ತದೆ, . ಸರಸ್ವತಿಗೆ 
ತಟ್ಟುವುದಿಲ್ಲ. ಕವಿಗಳು ಭಗವಶ್‌ಸ್ತೋತ್ರಗಳನ್ನು ರಚಿಸುವಾಗ ಸಾಕ್ಷಾತ್‌ 
ಸರಸ್ಪತಿಯೇ ಅವರ ನಾಲಿಗೆಯ ಮೇಲೆ ನರ್ತಿಸುತ್ತಿರುತ್ತಾಳೆ ಎಂದು ಇಲ್ಲಿ? 
ತಾತ್ಸರ್ಯ. ಸರಸ್ವತಿಯು ಕವಿಗಳ ನಾಲಿಗೆಯ ಮೇಲೆ ನಿಂತು ಸ್ತೂಣ 
ಮಾಡಲು ತಾನು ದೋಷವನ್ನು ತಪ್ಪಿಸಿಕೊಳ್ಳಬೇಕಿನ್ನುವುದು ಕಾರಣವಲ್ಲ 
ಅದೇ ಕಾರಣವೆಂದು ಇಲ್ಲಿ ಹೇಳಿರುವುದರಿಂದ ಕಾರಣೋತ್ಪ್ರೇಕ್ಷಾಲಂಕಾರ 


3 


ನೇತಸ್ತಥಾಪಿ ತವ ನಿರ್ಮಮಲೋಕಸೇವ್ಯಾಂ 

ಮೂರ್ತಿಂ ಮದಾವಲಮಹೀಧರರತ್ನಭೂಷಾಮ್‌ | 
ವೈಕುಂಠ ವರ್ಣಯೆತುಮಸ್ತಿ ದೃತಾಭಿಲಾಷ- 
ಸ್ವನ್ನಾಮರೂಪಗುಣಚಿಂತನಲಾಭಲೋಭಾತ್‌ ॥೪॥ 


ಅನುವಾದ : ಜಗನ್ನಾಯಕ, ವೈಕುಂಠ, ಮಮಕಾರರಹಿತರಾದ 
ಮುನಿಗಳಿಂದ ಸೇವಿಸಲ್ಪಡುವ, ಹಸ್ತಿಶೈಲಕ್ಕೆ ರತ್ನಾಭರಣದಂತಿರುವ ನಿನ್ನ 
ಮೂರ್ತಿಯನ್ನು ವರ್ಣಿಸಲು, ನಿನ್ನ ನಾಮ-ರೂಹ-ಗುಣಗಳ ಚಿಂತನೆಯ 
ಲಾಭ ದೊರಕುವುದೆಂಬ ಲೋಭದಿಂದ, ಆಸೆಯನ್ನು ಹೊತ್ತಿರುವವನಾಗಿದ್ದೇನೆ. 
ವಿವರಣೆ : ಅಹಂಕಾರ-ಮಮಕಾರಗಳನ್ನು ತ್ಯಜಿಸಿದ ಮುನಿಗಳು ಶ್ರೀ 
ವರದರಾಜನ ದಿವ್ಯಮಂಗಳವಿಗ್ರಹವನ್ನು ಸುತ್ತಾರೆ... ಕಾಂಚಿಯ 


ಬಳಿಯಲ್ಲಿ ವಿರಾಜಮಾನವಾಗಿರುವ ಹಸ್ತಿರೈಲವೆಂದು ಪ್ರಖ್ಯಾತವಾದ ಬೆಟ್ಟದ 
ಮೇಲೆ ರತ್ನಾಭರಣದಂತೆ ಶ್ರೀ ವರದರಾಜಮೂರ್ತಿ ಕಂಗೊಳಿಸುತ್ತಿದೆ. ಆ 
ವರದರಾಜನನ್ನು ವರ್ಣಿಸಲು ತೊಡಗಿದಾಗ ಪರಮಾತ್ಮನ ನಾಮಸ್ಥರಣೆ, 
ರೂಪದ ಸಾಕ್ಷಾತ್ಕಾರ, ಗುಣಗಳ ಚಿಂತನೆ ಸತತವಾಗಿ ಆಗುವುದೆಂಬ ಆಸೆಯೇ 
ಅಪ್ಪಯೃದೀಕ್ಷಿತರು ಸ್ತೋತ್ರವನ್ನು ರಚಿಸುವುದಕ್ಕೆ ಮುಖ್ಯ ಕಾರಣ. 
ಕವಿತೆಯನ್ನು ರಚಿಸಬೇಕಾದರೆ ವಿಷಯದಲ್ಲಿ ಮನಸ್ಸು ಏಕಾಗ್ರವಾಗಿ 
ನಿಲ್ಲಬೇಕಾಗಿರುವುದರಿಂದ ಹರಮಾತ್ಮನ ಧ್ಯಾನವನ್ನೇ ಮಾಡಿದಂತೆ 
ಆಗುವುದೆಂದು ಕವಿಯ ಅಭಿಪ್ರಾಯ. ವರದರಾಜನ ಮೂರ್ತಿಯೇ 
ರತ್ನಭೂಷಣವೆಂದು ವರ್ಣಿಸಿರುವುದರಿಂದ ಅಭೇದರೂಪಹಕಾಲಂಕಾರ. 
ಮನ್ಯೇ ಸೃಜಂತ್ವಭಿನುತಿಂ ಕವಿಪ್ರಂಗವಾಸ್ತೇ 
ತೇಭ್ಯೋ ರಮಾರಮಣ ಮಾದೃಶ ಏವ ಧನ್ಯಃ 
ತ್ವದ್ವರ್ಣನೇ ದೃತರಸಃ ಕವಿತಾತಿಮಾಂದ್ಯಾ- 
ದೃಸ್ತತ್ತದಂಗಚಿರಚಿಂತನಭಾಗ್ಯಮೇತಿ 1೫1 
ಅನುವಾದ : ರಮಾಪತಿಯಿನಿಸಿದ ಭಗವಂತ, ಶ್ರೇಷ್ಠ ಕವಿಗಳು ನಿನ್ನ 


ಸ್ರುತಿಗಳನ್ನು ಸುಲಭವಾಗಿ ರಚಿಸಲಿ. ಅವರಿಗಿಂತ ನನ್ನಂಥ (ಮಂದ 
ಬುದ್ಧಿಯೇ) ಉತ್ತಮ ಎಂದು ಭಾವಿಸುತ್ತೇನೆ. ಏಕೆಂದರೆ, ಕವಿತೆಯ 
ರಚನೆಯಲ್ಲಿ ಅತಿಯಾಗಿ ತಡವಾಗುವುದರಿಂದ ನನಗೆ ಒಂದೊಂದು 
ಅಂಗವನ್ನೂ ದೀರ್ಥಕಾಲ ಧ್ಯಾನಿಸುವ ಭಾಗ್ಯ ಒದಗುತ್ತದೆ. 


ವಿವರಣೆ : ಮಹಾಕವಿಗಳು "ವಶೃವಾಕ್‌' ಎನಿಸುತ್ತಾರೆ. ಅವರ 
ಇಚ್ಛಾನುಸಾರವಾಗಿ ಅಪ್ರಯತ್ನವಾಗಿ ವಾಕ್ಟವಾಹ ಹ ಹರಿಯುತ್ತದೆ. ಅವರು 
ಬೇಗಬೇಗನೇ ಸ್ತೋತ್ರಗಳನ್ನು ರಚಿಸಿ ಮುಗಿಸುತ್ತಾರೆ. ಅವರಿಗಿಂತ 
ಮಂದಬುದ್ಧಿಯ ಸಾಮಾನ್ಯ ಕವಿಗಳೇ ಧನ್ಯರು. ಏಕೆಂದರೆ ಅವರು ಬೇಗ ಬೇಗ 
ಕವಿತೆಯನ್ನು ಬಕಯಕಾಕತು ಭಗವಂತನ ಒಂದೊಂದು ಗುಣವನ್ನು 
SSE ಅದರ ಬಗೆಗೆ ದೀರ್ಫಕಾಲ ಯೋಚಿಸಿ, ಅರ್ಥವನ್ನೂ 
ಪದಗಳನ್ನೂ ಹುಡುಕ ಹುಡುಕಿ ಜೋಡಿಸುತ್ತಾರೆ. ಈ ಕಾರಣದಿಂದ 
ಭಗವಚ್ಚಿ. ಂತನೆಯನ್ನು ಹೆಚ್ಚುಕಾಲ ನಡೆಸುವವರು ಸಾಮಾನ್ಯಬುದ್ಧಿಯ 
ಕವಿಗಳೇ, ಅದರೇ ಕೃತಾರ್ಥರು ಎಂದು ಕವಿಯ ಭಾವನೆ. 

`ನಾವು ಸಾಧಾರಣ ಬುದ್ಧಿಯುಳ್ಳ ಸಾಮಾನ್ಯ ಜನರೆಂದು ಭಗವಂತನ 
ಸ್ತೋತ್ರವನ್ನು ಮಾಡದೆ ಇರಬಾರದು. ಭಗವಂತನಿಗೆ ನಮ್ಮ ಭಕ್ತಿ ಮುಖ್ಯ 
ಕವಿತಾಪ್ರ ತಿಭೆಯಲ್ಲ ಎಂದು ಇಲ್ಲಿ ಧ್ವನಿತವಾಗುತ್ತದೆ. ಡು 
ಬುದ್ಧಿಮಾಂದ್ಯವನ್ನು ಇಲ್ಲಿ ಭಗವಚ್ಚಿಂತನೆಗೆ ಅನುಕೂಲಜಿಂದು ಗುಣವಾಗಿ 
ತೋರಿಸಿಕುವುದರಿಂದ `ಲೇಶಾಲಂಕಾರ. "ಲೇಶಃ ಸ್ಯಾದ್ದೋಷ ಗುಣಯೋ- 
ರ್ಗುಣದೋಷತ್ಸ ಕಲ್ಲನಮ್‌' ಎಂದು ಅದರ ಲಕ್ಷ್ಮಣ. 


ಕಾಂಚೀ ಮಹಾರ್ಥಮಣಿಕಾಂಚನಧಾಮ ಚಿತ್ರಾ 
ವಿಶ ಶಂಭರಾಂ ವಿಬುಧನಾಥ ವಿಭೂಷಯಂತೀ | 
ಭಾತಾ ಗಜಾದ್ರಿ ಶಿಖರೇ ತವ ಭಕ್ತಚಿಂತಾ- 

ರಕ್ಲೇನ ರಾಜಕಿತರಾಂ ಶುಭವಿಗ್ರಹೇಣ ॥ ೬ 


ಅನುವಾದ : ಎಲ್ಲ ದೇವತೆಗಳ ನಾಯಕನಾದ ವರದರಾಜನೆ, 


ಅನರ್ಫ್ಥವಾದ ಮಣಿಗಳಿಂದಲೂ ಚಿನ್ನದಿಂದಲೂ ಕಟ್ಟಿರುವ ಮನೆಗಳಿಂದ 
ಶೋಭಿಸುವ ಕಾಂಚೀನಗರಿಯು ಭೂಮಂಡಲಕ್ಕೇ ಅಲಂಕಾರವಾಗಿದ್ದು 
ಭಕ್ತರಿಗೆ ಚಿಂತಾಮಣಿಯಂತೆ ಸಕಲಾರ್ಥಪ್ರದವೂ, ಹಸ್ತಿಕೈಲದ ಶಿಖರದಲ್ಲಿ 
ಹೊಳೆಯುವುದೂ ಆದ ನಿನ್ನ ದಿವ್ಯಮಂಗಳ ವಿಗ್ರಹದಿಂದ ಇನ್ನೂ ಹೆಚ್ಚಾಗಿ 
ಎರಾಜಿಸುತ್ತಿಬೆ. 
ವಿವರಣೆ : ಸೃಷ್ಟಿಕಾಲದಲ್ಲಿ ವಿಫ್ಲನಿಪಾರಣೆಗಾಗಿ ಬ್ರಹ್ಮನು ಪೂಜಿಸಿದ ಕ್ಷೇತ್ರ 
ಕಾಂಚೀಪುರ. 'ಕ' ಎಂದರೆ ಬ್ರಹ್ಮ ಅವನಿಂದ ಅಂಚಿತವಾದುದು ಎಂದರೆ 
ಪೂಜಿಸಲ್ಪಟ್ಟಿದ್ದು ಕಾಂಚೀ, 

ಕೇನ ಸ್ವಯಂಭುವಾ ತೇನ ಸಾ ಪುರೀ ನಿತ್ಠಮಂಚತಾ । 

ತತಃ ಕಾಂಚೀತಿ ವಿಖ್ಯಾತಾ ಚತುರ್ವರ್ಗಫಲಪ್ರದಾ ॥ 
ಎಂದು ಶಿವಪುರಾಣಸಂಗ್ರಹದಲ್ಲಿ ಹೇಳಲಾಗಿದೆ. ಈ ಪಟ್ಟಣವು ಜಗತ್ತಿಗೇ 
ಒಡವೆ. ಅದರ ಬಳಿ ಶೋಭಿಸುವ ಪಸ್ತಿಶೈಲದ ಶಿಖರದ ಮೇಲೆ ಶ್ರೀ 
ವರದರಾಜಸ್ವಾಮಿಯ ವಿಗ್ರಹವು ವಿರಾಜಮಾನವಾಗಿದೆ. ಇದರಿಂದ 
ಕಾಂಚೀಪುರದ ಕಾಂತಿಯು ನೊರುವುಡಿ ಹೆಚ್ಚಿದೆಯೆಂದು ಇಲ್ಲಿ ಕವಿಯ 
ತಾತ್ಸರ್ಯವಾಗಿದೆ. ದಿಗ್ಗಜಗಳೆಲ್ಲಾ ಬಂದು ವಿಷ್ಣುವನ್ನು ಇಲ್ಲಿ ಅರ್ಚಿಸಿದ 
ಕಾರಣ ಈ ಬೆಟ್ಟ ಹಸ್ತಿಶೈಲವೆಂಬ ಹೆಸರನ್ನು ಪಡೆದಿದೆ. - 

ದಿಜ್‌ನಾಗ್ಫರರ್ಚಿತಸ್ತತ್ರ ಪುರಾ ಎಷ್ಣುಃ ಸನಾತನಃ । 

ತತೋ ಹಸ್ತಿಗಿರಿರ್ನಾಮ ಖ್ಯಾತಿರಾಸೀನ್ಮಹಾಗಿರೇಃ ॥1 
ಈ ಪುರಾಣಶ್ಲೋಕವು ಇದಕ್ಕೆ ಪ್ರಮಾಣವಾಗಿದೆ. 


ಅಸ್ಯಾಂ ಭವಂತಮಭಿತಃ ಸ್ಥಿತದುಗ್ಗಸಿಂಧೌ 

ಮಧ್ಯೇ ತ್ರಯೇಮಯಮಹಾರವಮಂಡಲಸ್ಯ । 
ಪಶ್ಯನ್ನಧಃಕೃತಚತುರ್ಮುಖವಿಷ್ಟಪಾಯಾಂ 
ಧಾಮತ್ರಯೇಪಪಿ ಕುತುಕಂ ವಿಜಹಾತಿ ವಿದ್ವಾನ್‌ ॥ ೭ ॥ 


ಅನುವಾದ : ಈ ಕಾಂಚೀಪಟ್ಟಣದ ಸಮೀಪದಲ್ಲೇ ಹಾಲಿನ ಕಡಲಿನಂಥ 


ವೇಗವತೀ ನದಿಯು ಹರಿಯುತ್ತಿದೆ. ವೇದತ್ರಯಗಳ ಗಂಭೀರದ್ದನಿ 
ಮಂಡಲದ ಮಧ್ಯದಲ್ಲಿ ಈ ಪಟ್ಟಣ ಶೋಭಿಸುತ್ತಿದೆ. ತನ್ನ ಪವಿತ್ರತೆಯಿಂದ 
ಬ್ರಹ್ಮನ ಲೋಕವನ್ನೂ ಈ ಪುರವು ಕೆಳಗೆ ಹಾಕಿದೆ. ಇಂಥ ಕಾಂಚೀನಗರಿ 
ಯಲ್ಲಿ ಕಂಗೊಳಿಸುವ ನಿನ್ನನ್ನು ಕಂಡ ಜ್ಞಾನಿಯು (ಶ್ಹೇತದ್ವೀಪ, 
ಸೂರ್ಯಮಂಡಲ, ಪರಮಪದ ಎಂಬ) ಮೂರು ಧಾಮಗಳಲ್ಲೂ 
ಆಸಕ್ತಿಯನ್ನು ಬಿಡುತ್ತಾನೆ. 
ವಿವರಣೆ : ಭಗವಂತನ ಮೂರು ಧಾಮಗಳು, ಎಂದರೆ ನಿವಾಸ ಸ್ಥಾನಗಳು 
ಪುರಾಣಗಳಲ್ಲಿ ಪ್ರಸಿದ್ದವಾಗಿದೆ. ಅವುಗಳಲ್ಲಿ ಮೊದಲನೆಯದು ಕ್ಷೀರಸಾಗರದ 
ಮಧ್ಯದಲ್ಲಿ ಇರುವ ಶ್ಲೇತದ್ದೀಪ. ಇದನ್ನು ಕೂರ್ಮಪುರಾಣದಲ್ಲಿ 

ತಾಕದ್ದೀಪಂ ಸಮಾವೃತ್ಯ ಕ್ಷೇರೋದಃ ಸಾಗರ: ಸ್ಥಿತಃ ! 

ಶ್ವೇತಿದ್ದೀಪಶ್ಚ ತನ್ಮಧ್ಯೇ ನಾರಾಯಣಸಮಾಶ್ರಯಃ ॥ 
ಎಂದು ವರ್ಣಿಸಿದ್ದಾರೆ. ಭಗವಂತನ ಎರಡನೆಯ ಧಾಮ ರವಿಮಂಡಲ. 
ನ ಏಷೋತಂತರಾದಿತ್ಯೇ ಹಿರಣ್ಮ್ಣಯಃ ಪುರುಷೋ ದೃಶ್ಯತೇ'' ಎಂದು 
ಶ್ರುತಿಯಲ್ಲಿ ಹೇಳಿರುವುದು ಇದಕ್ಕೆ ಪ್ರಮಾಣವಾಗಿದೆ. ಪುರಾಣಗಳಲ್ಲಿಯೂ 

ಧ್ಯೇಯಃ ಸದಾ ಸವಿತ್ಯಮಂಡಲಮಧ್ಯವರ್ತಿ 

ನಾರಾಯಣಃ ಸರಸಿಜಾಸನಸಂನಿವಿಷ್ಟಃ ! 

ಕೇಯೂರವಾನ್‌ ಮಕರಕುಂಡಲವಾನ್‌ ಕಿರೀಟೀ 

ಹಾಲೀ ಹಿರಣ್ಮ್ಯಯವಪುರ್ಧ್ವತತಂಖಚಕ್ರಃ ॥ 
ಇತ್ಯಾದಿ ಕ್ಲೂೋಕಗಳಿಂದ ಭಗವಂತನ ನಿವಾಸವನ್ನು ಆದಿತ್ಯಮಂಡಲದ 
ಮಧ್ಯದಲ್ಲ ಧ್ಯಾನಿಸಬೇಕಿಂದು ನಿರೂಪಿಸಲಾಗಿದೆ. ಬ್ರಹ್ಮಸದನದ 
ಊರ್ಧ್ವಭಾಗದಲ್ಲಿರುವ ತೃತೀಯಧಾಮವನ್ನು ಪರಮಪದ ಎಂದು 
ಕರೆಯುತ್ತಾರೆ. 

ಈ ಮೂರು ಧಾಮಗಳಲ್ಲಿರುವ ಗುಣವೂ ಕಾಂಚೀಪುರದಲ್ಲಿದೆ. ಇಲ್ಲಿ _ 

ಹರಿಯುವ ಶುಭ್ರಜಲದ ನದಿ ವೇಗವತೀ (ಈಗ ಇದನ್ನು ತಮಿಳಿನಲ್ಲಿ ವೇಗೈ 
ಎನ್ನುತ್ತಾರೆ). ಇದು ಕ್ಷೀರಸಮುದ್ರಕ್ಕೆ ಸಮಾನ. ಪಟ್ಟಣದ ಇನ್ನೊಂದು 


7 


ಎಂಬ ಹೊಳೆ ಹರಿಯುತ್ತದೆ. ಇವೆರಡರ ಮಧ್ಯದ 


೯ 
ಅಧಿ ಸಜಾ ಹ 
ನೂಮಿಗೆ ಅಂತರ್ವೇದೀ ಎಂದು ಹೆಸರು. 


೪ u ಲ 
ತಸ್ವಾ ದಕಿಣತಃ ಕಾಂಜ್ಞಾ ನಾತಿದೂರೇ ರಗಿಣಿ 1 
ಸ್ಫಂದಾಭಿಷೇಕಸಂಭೂತಾ ಸ್ಥಾಂದೀತಿ ಪ್ರಥಿತಾಪಗ: ॥ 


ಕಾಂಚೀಸ್ಸಾನಮಿದಂ ವಿದ್ಧಿ 
ಇದರಿಂದ ಕಾಂಚೀಪಟ್ಟಣವನ್ನು ನೋಡಿದಮೇಲೆ ಶೇತದ್ದೀಹದ ದರ್ಶನ 
ಅನಾವಶ್ವಕ ಎಂದು ಸೂಚಿತವಾಗುತ್ತದೆ. 
ಆದಿತ್ತಮ ು೦ಡಲದ ಗುಣವೂ ಕಾಂಚೀಹಟ್ಟಣದಲ್ಲಿದೆ. ಸೂರ್ಯನಿಗೆ 
ತ್ರಯೀತನು ಎಂಬ ಹೆಸರಿದೆ. ತ್ರಯೀ ಎಂದರೆ ಖುಗೃಜಸ್ನಾಮಗಳೆಂಬ 
ಮೂರು ವೇದಗಳು. ಅವೇ ಸೂರ್ಯನ ಶರೀರ ಎಂದು ಶಾಸ್ತ್ರಗಳಲ್ಲಿ 
ಹೇಳಿದೆ. ಕಾಂಚಿಯಲ್ಲಿ ವೇದತ್ರಯದ ಗಂಭೀರಘೋಷ ಸದಾ 
ಕೇಳಿಬರುತ್ತಿರು ಸ್‌ ಅಲ್ಲಿ ಆದಿತ್ಯಮು ು೦ಡಲಸಾದ ಶೃವಿದೆ. ಇದರಿಂದ 
ಭಗವಂತನ ದ್ವಿತೀಯಧಾಮದ ಸನ್ನಿಧಿಯೂ ಇಲ್ಲಿದೆ. 


ಬ್ರಹ್ಮಲೋಕಕ್ಕಿಂತ ಶ್ರೇಷ್ಠವಾದ ವಿಷ್ಣುಸ್ನಾನವು ವರದರಾಜನ 


ಸನ್ನಿಧಾನದಿಂದ ಕಾಂಚಿಯಲ್ಲಿದೆ. ಇದರಿಂದ ಪರಮಪದವೂ 
ಇಲ್ಲಿದ್ದಂತಾಯಿತು. ಹೀಗೆ ಕಾಂಚೀಪಟ್ಟಣದ ದರ್ಶನದಿಂದಲೇ ಸಕಲಾರ್ಥ 
ಸಿದ್ಧಿಯಾಗುವುದರಿಂದ ಧಾಮತ್ರಯಪ್ರಾಪ್ತಿಯಲ್ಲಿ ಭಕ್ತರಿಗೆ ಅನಾಸಕಿ 


ಉಂಟಾದರೂ ಆತ್ಚರ್ಯವಿಲ್ಲವೆಂದು ಈ ಪದ್ಯದ ಭಾವ. ಎದ್ಹಾಂಸರಿಗೆ 
ಶ್ರೇತದ್ವೀಪಾದಿಗಳ ದರ್ಶನದಲ್ಲಿ ಆಸಕ್ತಿಯ ತ್ಯಾಗ ವಸ್ತುತಃ ಉಂಟಾಗದೆ 
ಇದ್ದರೂ, ಹಾಗೆ ವರ್ಣಿಸಿರುವುದರಿಂದ ಅತಿಶಯೋಕ್ತಿ ಎಂಬ ಅಲಂಕಾರ. 


ಅದರಿಂದ ಕಾಂಚೀಪಟ್ಟಣದ ಮಹಿಮಾತಿಶಯವು ಧ್ವನಿತವಾಗುತ್ತದೆ. 


ಅಸ್ಯಾಮಮೇಯಗುಣಪುರ್ಯಪರಾಜಿತಾಯಾ- 
ಮಶ್ವ್ಚತ್ಸವರ್ಯಜುಷಿ ದಿವ್ಯಸರಃ ಸಮೀಪೇ । 

ಮಧ್ಯೇ ಹಿರಣ್ಮಯಗೃಹಂ ಮಹಿಷೀಯುತಂ ತ್ವಾಂ 

ದೃಷ್ಟ್ವಾ ಜನೋ ನ ಪುನರೇತಿ ಭವಾಂತರಾರ್ತಿಮ್‌ ॥ ೮ ॥ 


ಅನುವಾದ : ಈ ಕಾಂಚೀಪಟ್ಟಣವು ಅಪರಿಮಿತವಾದ ಗುಣಗಳಿಂದ 
ತುಂಬಿದೆ. ಇದು ಅಪರಾಜಿತಾ (ಬೇರಾವ ಪಟ್ಟಣಗಳಿಂದ ಸೌಂದರ್ಯದಲ್ಲಿ 
ಸೋಲುವುದಿಲ್ಲ) ಎಂದು ಪ್ರಸಿದ್ಧವಾಗಿದೆ. ಇಲ್ಲಿರುವ ದಿವೃಸರಸ್ಸಿನ 
ಸಮೀಪದಲ್ಲಿ ಅಶ್ಡತ್ಪವ್ಪಕ್ಷವಿದೆ. ಈ ಪಟ್ಟಣದ ಮಧ್ಯದಲ್ಲಿ ಸುವರ್ಣ 
ಭವನದಲ್ಲಿ ಪತ್ನಿಯೊಡನೆ ವಿರಾಜಮಾನನಾಗಿರುವ ನಿನ್ನನ್ನು (ಶ್ರೀ 
ವರದರಾಜನನ್ನು) ನೋಡಿದವರು ಮತ್ತೆ ಸಂಸಾರದ ಶೋಕಗಳಿಗೆ 
ಸಿಕ್ಕುವುದಿಲ್ಲ. 

ವಿವರಣೆ : 'ಕಾಂಚೀ ತಥಾ ಶ್ರೇಷ್ಠತಮಾ ಪುರೀಣಾಮ್‌' ಎಂದು ವಾಮನ 
ಪುರಾಣದಲ್ಲಿ ಉಕ್ತವಾಗಿರುವ ಪ್ರಕಾರ ಜಗತ್ತಿನ ಯಾವ ಪಟ್ಟಣವೂ 
ಕಾಂಚಿಗಿಂತ ಮೇಲಲ್ಲ. ಆದ್ದರಿಂದ ಕಾಂಚೀ ಅಪರಾಜಿತಾ ಎನಿಸಿದೆ. ಇಲ್ಲಿ 
ಅನಂತಸರೋವರವೆಂಬ ಪುರಾಣಪ್ರಸಿದ್ಧವಾದ ಸರಸ್ಸಿದೆ. ಇದರ ಬಳಿ 
ಪ್ರಾಚೀನ ಅಶ್ಪತ್ನವೃಕ್ಷ ಆ ಸರೋವರದ ಸಮೀಪದಲ್ಲಿ ದಿವ್ಯವಾದ 
ದೇವಾಲಯದಲ್ಲಿ ಪತ್ನೀಸಹಿ ತನಾದ ವರದರಾಜನ ದರ್ಶನವನ್ನು 
ಪಡೆದವರಿಗೆ ಪುನರ್ಜನ್ಮವಿಲ್ಲ. ಇ ಪರಾಜಿತಾ ಎಂಬ ಹದ ತುಂಬಾ 


ಅರ್ಥವತಾಗಿದೆ. 

""ಬ್ರಹ್ಮಲೋಕೇ €ಯಸ್ವಾಮಿತೋ ದಿವಿ ತದೈರಂಮದೀಯಂ 
ಸರಸ್ತದಶ್ಪತ್ನಃ ಸೋಮಸ ಮ ಪೂರ್ಬ್ರಜ್ಮಣಃ ಪ್ರಭುವಿಮಿತಂ 
ಹಿರಣ್ಣಯಮ್‌'' ಎಂದು ಲ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿರುವುದರಿಂದ 
ಪರಬ್ರಹ್ಮನ ಪಟ್ಟಣಕ್ಕೆ ಅಪರಾಜಿತಾ ಎಂದು ಹೆಸರೆಂದು ತಿಳಿದುಬರುತ್ತದೆ. 
ಅದರ ಸಮೀಪದಲ್ಲಿ ಸರಸ್ಸು ಮತ್ತು ಅಶ್ಪತ್ನಗಳಿವೆಯೆಂದು ಶ್ರುತಿಯು 
ಹೇಳುತ್ತಿರುವುದರಿಂದ ಈ ಎಲ್ಲ ಲಕ್ಷಣಗಳಿರುವ ಕಾಂಚೀಪುರಿಯು 


ಕಿ 
೯ 


ತಶೀ 

ಲ್‌ 
ಕಾಳ 
೦ 


ಬ್ರಹ್ಮಪುರಿಗೆ ಸಮಾನವೆಂದು ಕವಿ ಸೂಚಿಸಿದ್ದಾನೆ. ವರದರಾಜಸ್ವಾಮಿಯ 
ದರ್ಶನವು ಬ್ರಹ್ಮಸಾಕ್ಷಾತ್ಕಾರಕ್ಕೆ ಸಮಾನವೆಂದು ಇಲ್ಲಿ ದ್ವನಿತವಾಗುತ್ತದೆ. 
ಇದರಿಂದ ಭಕ್ತರಿಗೆ ಪುನರಾವೃತ್ತಿರಹಿತ ಬ್ರಹ್ಮಲೋಕಾವಾಪ್ತಿಯು 
ವರದರಾಜನ ಕೃಪೆಯಿಂದ ಆಗುವುದೆಂಬುದು ಈ ಪದ್ಯದ ತಾತ್ಪರ್ಯ. 

೨ ವೆ ತಾಂ ಬ್ರಹ್ಮಣೋ ವೇದ ಆವೃತೇನಾವ್ಯತಾಂ ಪುರೀಮ್‌ | 


ಲೆ 
ಬ್ರಹ್ಮ ಚ ಬ್ರಹ್ಮಾ ಚ ಆಯುಃ ಕೀರ್ತಿಂ ಪ್ರಚಾಂ ದದುಃ ॥1 


ಎಂಬ ಶ್ರುತಿವಾಕ್ಕವನ್ನು ಅನುಸಂಭಾನ ಮಾಡಿಕೂಳ್ಳಬೇಕು. 


4 


- [3 


ಸಂಪ್ರಾಪ್ಯ ದುಗ್ಗತಚಿನೀವಿರಜಾಂ ವಿಶುದ್ದಾಃ 


ಸಂತೋ ಭವದ್‌ ಭಜನದಾಂ ಪದಮಾ ಗತಾಸ್ತೆ € | 
ತ್ನತ್ಸಾದತೊ ಯತುಲಸೀಕುಸುಮೇಷು ಲಗ್ನಂ 
ಗಂಧಂ ರಸಂ ಚ ಗರುಡಧ್ವಜ ತೇ ಲಭಂತೇ ॥ 8 ॥ 


ಅನುವಾದ : ಹೇ ಗರುಡಧ್ವಜ ವರದರಾಜ, ನಿನ್ನ ಭಕ್ತಿಯನ್ನು ನೀಡುವ 
ಪರಿಶುದ್ಧವಾದ ಕ್ಷೀರನದಿಯೆನಿಸಿದ ವೇಗವತಿಯನ್ನು ದಾಟಿ ನಿನ್ನ ಸ್ಥಳವಾದ 
ಕಾಂಚಿಗೆ. ಬಂದ ಭಕ್ತರು ನಿನ್ನ ಪಾದತೀರ್ಥದಲ್ಲಿ, ಸೇರಿರುವ ತುಳಸೀದಳ 
ಮತ್ತು ಹೂಗಳಲ್ಲಿ ಅಂಟಿಕೊಂಡಿರುವ ನಿನ್ನ ದಿವೈಗಂಧವನ್ನೂ ರಸವನ್ನೂ 
ಪಡೆಯುತ್ತಾರೆ. 

ವಿವರಣೆ : ಈ ಪದ್ಯದಲ್ಲಿ ಕಾಂಚಿಗೆ ಹೋಗಿ ವರದರಾಜನ 
ಪಾದದರ್ಶನವನ್ನು ಪಡೆಯುವುದಕ್ಕೂ ಪರಮಪದವೆನಿಸಿದ ವೈಕುಂಠವನ್ನು 
ಸೇರಿ ಮೋಕ್ಷವನ್ನು ಪಡೆಯುವುದಕ್ಕೂ ಕವಿಯು ಪದಪ್ರಯೋಗ 
ಚಾತುರ್ಯದಿಂದ ಅಭೇದವನ್ನು ಕಲ್ಪಿಸಿದ್ದಾನೆ. ವಿರಜಾ ಎಂಬ ನದಿಯನ್ನು 
ದಾಟಿ, ಸಂಪೂರ್ಣವಾಗಿ ಪಾಪಗಳನ್ನು ಕಳೆದುಕೊಂಡು, ಶ್ರೇಷ್ಠಭಕ್ತರು 
ಭಗವಂತನ ಪಾದಸೇವೆಯನ್ನು ಸಾಕ್ಷಾತ್ತಾಗಿ ಮಾಡಿ ಮೋಕ್ಷಸುಖವನ್ನು 
ಅನುಭವಿಸುತ್ತಾರೆ ಎಂಬ ಅರ್ಥವೂ ಈ ಪದ್ಯದಲ್ಲಿ ತೋರುತ್ತದೆ. ""ಸ 
ಆಗಚ್ಛತಿ ವಿರಜಾಂ ನದೀಂ ತಾಂ ಮನಸ್ಥೆವಾತ್ಯೇತಿ' ಎಂಬ ಶ್ರುತಿವಾಕ್ಯವನ್ನು 


10 


ಅನುಸಂಧಾನ ಮಾಡಿಕೊಂಡು ಕದಿ ಈ ಪದ್ಯವನ್ನು ರಚಿಸಿದಾನೆ. 
ಅರ್ಚಿರಾದಿಮಾರ್ಗದಿಂದ ವಿರಜಾನದಿಯನ್ನು ದಾಟುವಾಗ ಸೂಕ್ಷ್ಮ 
ಶರೀರವನ್ನೂ ತ್ಯಜಿಸುವುದರಿಂದ 'ವಿಶುದ್ಧಾಃ' ಎಂಬ ಪದಕ್ಕೂ ವಿಶಿಷ್ಠವಾದ 
ಅರ್ಥ ಬರುತ್ತದೆ. ದುಗ್ಗತಟಿನೀವಿರಜಾಂ ಎಂಬಲ್ಲಿರುವ ಸ ಬಕ 
ದಿಂದ ವೇಗವತೀ ನದಿಗಿರುವ ಪ್ರಾಶಸ್ತ್ಯವೂ ದ್ಯೋತಿತವಾಗುತ್ತದೆ. 


ಸೌವರ್ಣಸಾಲವಲಯಾನ್‌ ಸಮನುಪ,ವಿಶ 


ಆ 
ಕೋಶಾನಿವ ತ್ರಿದಶನಾಯಕ ಕೋಪಿ ಧನ್ನಃ 
ಆನಂದವಲು ದತ ದಿವ್ಯಫಲಾನುರೂಪಂ 
ರೂಪಂ ತ್ವದೀಯಮವಲೋಕಯತೇ*ಭಿರೂಪಮ್‌ ೧೦ 
ಅನುವಾದ ೬: ದೇವತಾ ಸಾರ್ವಭೌಮ ದರದರಾಜನೆ, ಸುವರ್ಣ 


ನಿರ್ಮಿತವಾದಂತೆ ತೋರುವ ಪಂಚಪ್ರಾಕಾರಗಳನ್ನು, ಆನಂದವಲ್ಲಿಯಲ್ಲಿ 
ವರ್ಣಿತವಾದ ಹಂಚಕೋಶಗಳನ್ನು ಪ್ರವೇಶಿಸಿ ಮುಂದುವರಿಯುವ ಹಾಗೆ 
ದಾಟಿ, ಅಲ್ಲಿ ಬಣ್ಣಿಸಿರುವ ದಿವ್ಯವಾದ ಆನಂದಕ್ಕೆ ಅನುರೂಪವಾದ 
ಪರಮ ರಮಣೀಯ ರೂಪವನ್ನು ಯಾವನೋ ಧನ್ಯನು ಮಾ 
ಕಾಣುತ್ತಾನೆ. 

ವಿವರಣೆ ರೀಯೋಪನಿಷತ್ತಿನ ಆನಂದವಲ್ಲಿಯಲ್ಲಿ ಅನ್ನಮಯ 
ಪ್ರಾಣಮಯ, ಮನೋಮಯ, ನಿಜ್ಞಾನಮಯ, ಆನಂದಮಯ. ಎಂಬ 
ಐದು. ಕೋಶಗಳನ್ನು ವರ್ಣಿಸಲಾಗಿದೆ. ಆನಂದಮಯಕೋಶವೇ 
ಪರಬ್ರಹ್ಮವೆಂದು ಕಲವರ ಅಭಿಪ್ರಾಯ. ಮತ್ತೆ ಕೆಲವರು "ತಸ್ಯ ಪುಚ್ಚೆಂ 
ಪ್ರತಿಷ್ಠಾ' ಇತ್ಯಾದಿ ಉಪನಿಷದ್‌ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡು 
ಆನಂದಮಯಕ್ಕಿಂತ ಮುಂದೆ ಪರಬ್ರಹ್ಮವೆಂದು ಹೇಳುತ್ತಾರೆ. ಆದ್ದರಿಂದ 
ಇಲ್ಲಿ ಸೌವರ್ಣಸಾಲವಲಯಗಳು ನಾಲ್ಕು ಅಥವಾ ಐದು ಎಂದು 
ಮತಬೇದದಿಂದ ಅವರವರಿಗೆ ಬೇಕಾದಂತೆ ಅರ್ಥಮಾಡಿಕೊಳ್ಳಬಹುದು. 
ಉಪನಿಷತ್ತಿನಲ್ಲಿ ಪ್ರತಿಪಾದಿತವಾದ ನಿರಶಿಶಯಾನಂದರೂಪ ಬ್ರಹ್ಮವೂ 
ಶ್ರೀವರದರಾಜನೂ ಒಂದೇ ಎಂದು ಇಲ್ಲಿ ವವಕ್ಷಿತವಾದ ಅರ್ಥ. 


22 
No ೩೫೬ 


ಸಶಿ 
way 


11 


_ 


ನ್ನದ ಪ್ರಾಕಾರಗಳಗೂ ಅನ್ನಮಯಾದಿ ಕೋಶಗಳಿಗೂ 
ಸಾದೃಶ್ಯವನ್ನು ವರ್ಣಿಸಿರುವುದರಿಂದ ಉಪಮಾಲಂಕಾರ. 


ಬ 


ಮಾತಂಗಶೈಲಮಣಿಶೃಂಗಮಹಾವಿಮಾನ- 
ಸೋಪಾನಪರ್ವಚತುರುತ್ತರವಿಂಶತಿರ್ಯಾ | 

ತಾಮೇವ ತತ್ತ್ವವಿತತಿಂ ಪುರುಷೋ ವಿಲಂಘ್ಯ 

ಪಶ್ಯನ್‌ ಭವಂತಮುಪಯಾತಿ ಭವಾಬ್ದಪಾರಮ್‌ 1೧೧ ॥ 


ಅನುವಾದ : ಹಸಿಕ್ಕಲದ ಮಣಿಶಿಖರದಲ್ಲಿರುವ ಮಹಾವಿಮಾನದ 


ಸಮೀಪಕ್ಕೆ ಹೋಗಲು ಇರುವ ಇಪ್ಪತ್ತನಾಲ್ಕು ಮೆಟ್ಟಲುಗಳೇ ಇಪ್ಪತ್ತನಾಲ್ಕು 
ತತ್ತ್ವಗಳು. ಆ ಸೋಪಾನಪಂಕ್ತಿಯನ್ನು ದಾಟದ ಮಾನವನು ನಿನ್ನನ್ನು ಕಂಡು 


ಸಂಸಾರ ಸಾಗರದ ಆಚೆಯ ದಡವನ್ನು ಸೇರುತ್ತಾನೆ. 
ವಿವರಣೆ : ಸಾಂಖ್ಯದರ್ಶನದಲ್ಲಿ ಮೂಲಪ್ರಕೃತಿ, ಮಹತ್ತತ್ವ ಅಹಂಕಾರ, 
ಪಂಚೆತನ್ನಾತ,  ಪಂಚಮಹಾಭೂಶ, ಪಂಚಜ್ಞಾನೇಂದ್ರಿಯ, ಹಂಚ 
ಕರ್ಮೇಂದ್ರಿಯ, ಮನಸ್ಸು ಎಂಬ ಇಪ್ಪತ್ತನಾಲ್ಕು ತತ್ತ್ಯಗಳೆನ್ನೂ ಇವು 
ಅರಿತು ಕೊನೆಗೆ ಮೋಕ್ಷವನ್ನು ಪಡೆಯುವ "ಪುರುಷ' ಎಂದು ಇಪ್ಪತ್ತೆದನೆಯ 
ತತ್ತ್ವದನ್ನೂ ಪ್ರತಿಪಾದಿಸಿದ್ದಾರೆ. ಶ್ರೀವರದರಾಜನ ದೇವಾಲಯದ ಇಪ್ಪತ್ತ 
ನಾಲ್ಕು ಮೆಟ್ಟಿ ಲುಗಳೇ ಮೇಲೆ ಹೇಳಿದ ಇಪ್ಪತ್ತನಾಲ್ಕು ತತ್ತ್ವಗಳು, ಅವುಗಳನ್ನು 
ಏರಿಹೋಗುವ ಮನುಷ್ಯನೇ ಪುರುಷ. ಅವನಿಗೆ ದೊರೆಯುವ ವರದರಾಜ 
ದರ್ಶನವೇ ಮೋಕ್ಷ ಎಂದು ಇಲ್ಲಿ ಕವಿ ವರ್ಣಿಸಿದ್ದಾನೆ. ಭವ (ಸಂಸಾರ)ವೇ 
ಅಬ್ಬಿ (ಸಮುದ್ರ) ಎಂದು ವರ್ಣಿಸಿರುವುದರಿಂದ ರೂಪಕಾಲಂಕಾರ. 
ನಾಪಾರಿ ಲಬ್ದುಮರವಿಂದಭುವಾಪಿ ಸಾಕ್ಷಾದ್‌ 
ಯಂ ಪೂರ್ವಮೀಶ್ವರ ವಿನಾ ಹಯಮೇಥಪುಣ್ಯಮ್‌ । 
ಅನ್ಫೈರನಾಪ್ಯ ಸ ಕಥಂ ನವಪ್ರಣ್ಯಕೋಟಿಂ 
ಪ್ರಾಪ್ಯಸ್ಥದಾಕೃತಿವಿಲೋಕನಜಃ ಪ್ರಮೋದಃ ॥ ೧೨ | 


ಅನುವಾದ : ಜಗದೀಶ್ಚರನೆ, ನಿನ್ನ ದಿವ್ಯಾಕಾರದರ್ಶನದಿಂದ ಉಂಟಾಗುವ 


12 


ುದವನ್ನು ಪಡೆಯಲು ಅಶ್ಚಮೇಧಯಾಗದ ಪುಣ್ಯವಿಲ್ಲದೆ ಸಾಕ್ಷಾತ್‌ 
ನಿಗೂ ಸಾಧ್ಯವಾಗಲಿಲ್ಲ. ಹೀಗಿರುವಾಗ, ನವಪುಣ್ಯಕೋಟಿಯನ್ನು 
ದಲು ಪಡೆಯದೆ ಬೇರೆಯವರಿಗೆ ಅಂಥ ಆನಂದವು ಹೇಗೆ 
ರಕುತ್ತದೆ 9 

ರಣೆ : ಹಿರಣ್ವಗರ್ಭನೆನಿಸಿದ ಬ್ರಹ್ಮನಿಗೂ ಭಗವಂತನ ದರ್ಶನವು 
ನನೆ ಸಿಗಲಿಲ್ಲ. ಅವನೂ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿ ಅದರ 
ವಾಗಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದನೆಂದು ಬ್ರಹ್ಮಾಂಡ 
ಣದಲ್ಲಿ ಹೇಳಿದೆ - 

ಪುರಾ ಕೃತಯುಗೇ ರಾಜನ್‌ ಜಂಬೂದ್ವೀಹೇ ತು ದಕ್ಷಿಣೆ 

ಭಾಗೇ ಭಾರತವರ್ಷೇ ಚ ಕ್ಷೇತ್ರೇ ಸತ್ಯವ್ರತಾಭಿಧೇ ॥1 

ಚೈತ್ರೇ ಮಾಸಿ ಸಿತೇ ಪಕ್ಷೇ ಚತುರ್ದರ್ಯಾಂ ತಿಹೌ ಮುನೇ / 


3 


ಶೋಭನೇ ಹಸ್ತನಕ್ಷತ್ರೇ ರವಿವಾರಸಮನ್ನಿತೇ 1! 
ವಪಾಹೋಮೇ ಪ್ರವೃತ್ತೇ ತು ಪ್ರಾತಸವ ವನಕಲ್ಲತೇ 1 


ಲಿ 
ಧಾತುರುತ್ತರವೇದ್ಯಾಂ ತು ಪ್ರಾದುರಾಸೀಜ್ಜನಾ ನಾರ್ದನಃ 1! 
ಆರಾಧಿತೋ ಜಗದಾತ್ರಾ ಹಯಮೇಧೇನ ತದ್‌ ರೌ ॥ 


+ ತೆ 


ಕ್ಮನಿಗೇ ಈ ಪರಿಸ್ತಿತಿ ಇರುವಾಗ ಬೇರೆಯದರು ಅನೇಕ ಕೋಟಿ ಸಂಖ್ಯೆಯ 
ಗಳಿಲ್ಲ; ದೆ ಹೇಗೆ ತಾನೆ ಭಗದಂತನ ದರ್ಶನವನ್ನು ಪಡೆಯಲು ಸಾಧ್ಯ 7 


ಬುದು ಇಲ್ಲಿ ಮೊದಲು ತೋರಿಬರುವ ಅರ್ಥ. 
ಕವಿ ಇಲ್ಲಿ "ಪುಣ್ಣಕೋಟಿ' ಎಂಬ ಹದವನ್ನು ವಿಶೇಷಾರ್ಥದಲ್ಲಿ 
Me ಶ್ರೀವರದರಾಜಸ್ವಾಮಿಯ ದೇವಾಲಯದ ಮೇಲಿರುವ 
ತನಕ್ಕೆ ಪುಣ್ಯಕೋಟಿ ಎಂಬ ಶಾಸ್ತ್ರೀಯ ಹೆಸರಿದೆ. ಮೊದಲು ಈ 
೨ಕೋಟಿ ವಿಮಾನವನ್ನು ನೋಡದೆ ಶ್ರೀವರದರಾಜನ ದಿವ್ಯಮಂಗಳ 
ಹದ ದರ್ಶನ ಸಾಧ್ಯವಿಲ್ಲ ಸಾಧುವೂ ಅಲ್ಲ ಎಂದು ಸೂಚಿಸುವುದು 
ಯ ಉದ್ದೇಶ, ಸಕಲಯಜ್ಞಗಳನ್ನೂ ಮಾಡಿದ ಫಲವು ಭಕ್ತಿಯಿಂದ 
'ದರಾಜನ ದರ್ಶನವನ್ನು ಮಾಡಿದವರಿಗೆ ದೊರಕುವುದರಲ್ಲಿ 


ದೇಹವಿಲ್ಲ ಎಂದು ಈ ಪದ್ಯದ ತಾತ್ಪರ್ಯ. 


13 


ಪ್ರತ್ಯಜ್‌ಮುಖಂ ತವ ಗಜಾಚಲರಾಜ ರೂಖಂ 
ಪ್ರತ್ಯಜ್‌ ಮುಖಾಶ್ಚಿರತರಂ ನಯನೈರ್ನಿಪೀಯ 
ಆಖ್ಯಾನಮಾಪ್ಪ: ವಚಸಾಮವಿತರ್ಶ್ಕಣೀಯ-- 
ಮಾಶ್ಚರ್ಯಮೇತಡಿತಿ ನಿಶ್ಚಯಮಾವಹಂತೇ ॥ ೧೩ ॥ 


ಅನುವಾದ : ಪಸ್ತಿಕೈಲಾಧಿಪತಿ ವರದರಾಜ, ಪ್ರತ್ಯಜ್‌ಮುಖರಾದ ಭಕ್ತರು 
ಪ್ರತ್ಯಜ್‌ ಮುಖವಾಗಿರುವ ನಿನ್ನ ರೂಪವನ್ನು ತಮ್ಮ ಕಣ್ಣುಗಳಿಂದ 
ಚೆನ್ನಾಗಿ ಸಾಕ್ಷಾತ್ಕರಿಸಿಕೊಂಡು, ತರ್ಕಕ್ಕೆ ಅತೀತವಾದ ವೇದವಚನಗಳಿಗೆ 
ವಿಷಯವಾದ ಆಶ್ಚರ್ಯವು ಇದೇ ಎಂದು ನಿಶ್ಚಯವನ್ನು ಮಾಡುತ್ತಾರೆ. 


ವಿವರಣೆ : ಪ್ರತ್ಯಜ್‌ಮುಖ ಎಂಬ ಶಬ್ದವನ್ನು ಈ ಪದ್ಯದಲ್ಲಿ ಎರಡು 
ಅರ್ಥಗಳಲ್ಲಿ ಬಳಸಲಾಗಿದೆ. ವರದರಾಜನು ಪ್ರತ್ಯಜ್‌ಮುಖ, ಎಂದರೆ ಆ 
ವಿಗ್ರಹವು ಪಶ್ಚಿಮಾಭಿಮುಖವಾಗಿದೆ. ಭಕ್ತರು ಪ್ರತ್ಯಜ್‌ಮುಖರು, ಎಂದರೆ 
ಅಂತರ್ಮುಖರಾಗಿ ಅಂತರ್ಯಾಮಿಯಾದ ಹರಮಾತ್ಮನನ್ನು ಕಾಣಲು 
ಶಕ್ತರಾದವರು. ಕಠೋಪನಿಷತ್ತಿನಲ್ಲಿ ಹೇಳಿರುವಂತೆ - 


ಪರಾಂಚಿ ಖಾನಿ ದೃತ್ಯಣತ್‌ ಸ್ವಯಂಭೂಃ 

ತಸ್ಥಾತ್‌ ಪರಾಜ್‌ಪಶ್ಯತಿ ನಾಂತರಾತ್ಮನ್‌ । 

ಕಫ್ಲಿದ್‌ ಧೀರಃ ಪ್ರತ್ಯಗಾತ್ಯಾನಮ್ಮೆಕ್ಕದ್‌ 

ಆವೃತ್ತಚಿಕುರಮೃತತ್ವಮಿಚ್ಛಿನ್‌ । 
ಸೃಷ್ಟಿಯಲ್ಲಿ ಇಂದ್ರಿಯಗಳೆಲ್ಲಾ ಬಹಿರ್ಮುಖವಾಗಿವೆ. ಆದ್ದರಿಂದ 
ಪ್ರತಿಯೊಬ್ಬನೂ ಹೊರಗೆ ನೋಡುತ್ತಾನೆ. ಒಳಗಿರುವ ಆತ್ಮನನ್ನು 
ಯಾವನೂ ಕಾಣುವುದಿಲ್ಲ ಯಾವನೋ ಧೀರನು ಮಾತ್ರ ಅಮೃತತ್ನವನ್ನು 
ಬಯಸಿ ಕಣ್ಣನ್ನು ಒಳಗೆ ತಿರುಗಿಸಿ ಪ್ರತ್ಯಗಾತ್ಮನನ್ನೂ ಕಾಣುತ್ತಾನೆ - ಎಂದು 
ಈ ಉಪನಿಷತ್‌ಪದ್ಯದ ತಾತ್ಪರ್ಯ, ಹಾಗೆ ಪ್ರತ್ಯಜ್‌ಮುಖರಾದವರು 
ವರದರಾಜಸ್ವಾಮಿಯ ದರ್ಶನವನ್ನು ಮಾಡುತ್ತಾರೆ. "ಆಪ್ತವಚನ' ಎಂದು 
ಪ್ರಸಿದ್ದವಾದ ವೇದಗಳು ಪ್ರತಿಪಾದಿಸುವ ಆಶ್ಚರ್ಯಮಯ ತತ್ತ್ವ ಇದೇ 


14 


ಎಂದು ಶ್ರೀ ವರದರಾಜನ ವಿಗ್ರಹವನ್ನು ಕಂಡು ಆ ಭಕ್ತರು ಉದ್ಗರಿಸುತ್ತಾರೆ. 
ಪಶ್ಚಿಮಾಭಿಮುಖವಾಗಿರುವ ವರದರಾಜವಿಗ್ರಹವನ್ನು ಕಾಣಲು ಭಕ್ತರು 
ಪೂರ್ವಾಭಿಮುಖವಾಗಿ ನಿಲ್ಲಬೇಕೆನ್ನುವುದು ಸ್ವಯಂಸಿದ್ಧ ವಿಷಯ. ಅವರೂ 
ಪ್ರತ್ಯಜ್‌ಮುಖರಾಗಿರುವಾಗ ದರ್ಶನವಾಗುವುದು ಆಶ್ಚರ್ಯ ಎಂದು 
ಶ್ಲೇಷದಿಂದ ಸಿದ್ಧವಾಗುತ್ತದೆ. 


ಯಸ್ಮಿನ್‌ ಜಹಾತ್ಯತಿಶಯೋಕ್ತಿರಲಂಕೃತಿತ್ವಂ 
ನ್ಯೂನೋಪಮಾತ್ವಮುಪಮಾ ಸಮುಖ್ಯೆತಿ ಸರ್ವಾ | 
ಸೂಕ್ಷ್ಮಸ್ವಭಾವಕಲನಾಪಿ ನಹಿ ಪ್ರತರ್ಕ್ಯಾ 

ತದ್ವರ್ಣಯಾಮಿ ಕವತಃ ಕಥಮಾಭಿರೂಪ್ಯಮ್‌ ॥ ೧೪ ॥ 


ಅನುವಾದ : ಯಾವ ಪರಮಾತ್ಮನ ವರ್ಣನೆಯನ್ನು ಮಾಡುವಾಗ 
ಅತಿಶಯೋಕ್ತಿ  ಅಲಂಕಾರತ್ನವನ್ನೇ ಕಳೆದುಕೊಳ್ಳುವುದೋ, ಎಲ್ಲ 
ಉಪಮೆಯೂ ನ್ಯೂನೋಪಮೆಯೇ ಆಗಿಬಿಡುವುದೋ, ಯಾವನ ಸೂಕ್ಷ್ಮ 
ಸ್ವಭಾವವನ್ನು ಗ್ರಹಿಸುವುದೂ ಊಹಾತೀತವಾಗುವುದೋ, ಅಂಥ ನಿನ್ನ 
ಸೌಂದರ್ಯವನ್ನು ಹೇಗೆ ಬಣ್ಣಿಸಲಿ ? 


ವಿವರಣೆ : ಯಾವುದಾದರೂ ವಸ್ತುವನ್ನು ವರ್ಣಿಸುವಾಗ ಅದರ ನಿಜ 
ಸ್ವರೂಪಕ್ಕಿಂತ ತುಂಬ ಹೆಚ್ಚಾಗಿ ಉತ್ಕರ್ಷವನ್ನು ವರ್ಣಿಸಿದರೆ ಅದು 
ಅತಿಶಯೋಕ್ತಿ ಎಂಬ ಅಲಂಕಾರ. ಭಗವಂತನ ವಿಷಯದಲ್ಲಿ ಎಷ್ಟು 
ಉತ್ಕರ್ಷವನ್ನು ಹೇಳಿದರೂ, ಅದು ವಸ್ತುಸ್ಥಿತಿಗಿಂತ ಕಡಿಮೆಯೇ 
ಆಗುವುದರಿಂದ ಅತಿಶಯೋಕ್ತಿ ಎಂಬ ಅಲಂಕಾರಕ್ಕೆ ಅಲ್ಲಿ ಅವಕಾಶವೇ 
ಇಲ್ಲ, ಹೋಲಿಕೆ ಮೂಲವಾದ ಉಪಮೆಯೂ ನ್ಯೂನೋಷಮೆ ಆಗಿ 
ಬಿಡುತ್ತದೆ. ನ್ಯೂನೋಹಮೆ ಒಂದು ದೋಷ. ಬೆಟ್ಟವನ್ನು ವರ್ಣಿಸಲು 
ಹೊರಟು ಅದು ಕುಂಬಳಕಾಯಿಯ ಹಾಗೆ ದೊಡ್ಡದು ಎಂದಾಗ 
ನ್ಯೂನೋಪಮೆ. ಇದನ್ನೇ ಹೀನೋಪಮೆ ಎಂದೂ ಕರೆಯುತಾರೆ. 
ವಾಸ್ತವವಾದ ಸೂಕ್ಷ್ಮಸ್ನಭಾವವನ್ನು ವರ್ಣಿಸುವ ಸ್ವಭಾವೋಕ್ತಿ ಎಂಬ 


15 


ಲಕ್ಷ್ಯಾಃ ಪ್ರಿಯೋಪಸಿ ರತಿಕೇಲಿಕೃತಃ ಹಿತಾಸಿ 
ವಿಶ್ವೈಕಮೋಹನರಸಸ್ಯ ಚ ದೇವತಾಸಿ । 
ಆವಾಸಭೂಮಿರಸಿ ಸರ್ವಗುಣೋತ್ತಮಾನಾಂ 

ವೈಕುಂಠ ವರ್ಣಯತು ಕಸವ ರೂಪರೇಃ ಇಮ್‌ ॥ ೧೫ ॥ 


ಅನುವಾದ : ವೈಕುಂಠನೆಂಬ ಹೆಸರಿನಿಂದ ಖ್ಯಾತನಾದ ವರದರಾಜ ! 
ನೀನು ಲಕ್ಷ್ಮಿಯ ಪ್ರಿಯ. ಮನ್ಮಥನ ತಂದೆ. ಜಗತ್ತನ್ನೆಲ್ಲಾ ಮೋಹಗೊಳಿಸುವ 
ಶ್ರಂಗಾರವೆಂಬ ರಸದ ದೇವತೆ. ಎಲ್ಲ ಉ ಶಮ ಗುಣಗಳಿಗೂ ವಾಸಭೂಮಿ 


ವಿವರಣೆ : ಎಲ್ಲ ಸಂಹತ್ತುಗಳಿಗೆ ಅಧಿದೇವತೆಯಾದ ಲಕ್ಷ್ಮಿಯ ಸತಿ 
ವರದರಾಜ. ಜಗತ್ತಿಗೆಲ್ಲಾ ಆನಂದವನ್ನು ನೀಡುವ ರತಿಕೇರಿಗೆ ಮೂಲ 
ಕಾರಣನಾ ಥನ ತಂಬೆಯೂ ಅವನೇ. ವಿಶ್ವಕ್ಕೆಲ್ಲಾ ಮೋಹಕತೆಯನು 
ನೀಡುವ ಸಿ ರಸ ಎನಿಸಿ ಶೃಂಗಾರರಸ ಕ್ಕೆ ದೇವತೆಯೂ 
ವಿಷ್ಣುರೂಪನಾದ ವರದರಾಜನೇ. ಶೃಂಗಾರ ಏವ ಪರಮಃ ಪರಃ 
ಪ್ರಹ್ಲಾದನೋ ರಸಃ ಎಂದು ಆನಂ ದವರ್ಧನಾ ುದಿಗಳು ಸಿದ್ಧಾಂತಿಸಿದ್ದಾರೆ. 
ಅಲ್ಲದೆ ಸಕಲಕಲ್ಯಾಣಗುಣಗಳಿಗೆ ಆವಾಸಭೂಮಿಯೂ ವರದರಾಜನೇ. 
ಇಂಥ ಪರಮಾತ್ಮನ ರೂಪರೇಖೆಯನ್ನು (ಸೌಂದರ್ಯಾತಿತಯವನ್ನು) 
ಯಾರು ಗೆ ಸಾಧ್ಯ ? ಯಾರಿಗೂ ಪೂರ್ಣವಾಗಿ ಭಗವಂತನ 
ರೂಪವನ್ನು ವರ್ಣಿಸಲು ಸಾಮರ್ಥ, ಎಲ್ಲ ಎಂದು ಇದರ ತಾತ್ಪರ್ಯ. 


ಜಿ 


16 


ಸರ್ವೋತ್ತರೋಸಸಿ ಸಕಲತ್ರಿ ದಶಾಶ್ರಯೋತಪಸಿ 
ಕ್ಯೋತಿಶ್ಚಟಾಘಟಿತಚಕ್ರಪರಿಷ್ಕೃತೋಷಸಿ | 

ಕಂ ಗಾರಶೇವಧಿರಸಿ ದ್ವಿಪಶೈಲಮ್‌ೌಲೇ 
'ಲ್ಯಾಣರೂಪ ಇತಿ ಕಸ್ವಯಿ ಚಿತ್ರವಾದಃ ॥ ೧೬ ॥ 


ವಾದ : ಹಸ್ತಿಶೈಲಕ್ಕೆ ಕರೀಟದಂತಿರುವ ವರದರಾಜನ್ಕೆ ನೀನು 
€ಗೀತ್ರರನು ಎಲ್ಲ ದೇವತೆಗಳಿಗೆ ಆಶ್ರಯನು, ಜ್ಯೋತಿಸ್ಸಿನ 


ಶಿಯಿಂದ ತುಂಬಿದ ಚಕ್ರದಿಂದ ಅಲಂಕೃತನು, ಅಲ್ಲದೆ ಶೃಂಗಾರರಸ 
ಮೂ ಆಗಿರುವೆ. ನೀನು ಕಲಾಣರೂಪನೆಂಬುದರಲ್ಲಿ ಆಶ್ಚರ್ಯವೇನಿದೆ ? 


ಚೆ 
ಣೆ : ವರದರಾಜನಿಗೂ ಮೇರುಪರ್ವತಕ್ಕೂ ಇಲ್ಲಿ ಅಭೇದವನ್ನು 

ಬ ಸಲು 
ದಿಗಿಂತ ಮೇಲಿನ ಸ ¥ ಪರಾತರ. ಮೇರುಪರ್ವತವೂ ಸರ್ವೋತ್ತರ, 
ದೇಶಗಳಿಗೆ ಉತ್ತರದಲ್ಲಿರುವ ಪರ್ವತ. ಸಕಲ ದೇವತೆಗಳಿಗೆ ರಕ್ಷಕನಾದ 
ಣದಿಂದ ವರದರಾಜ ಸಕಲತ್ರಿದಶಾಶ್ರಯನೆನಿಸುತ್ತಾನೆ. ಮೇರುಪರ್ವತ 
ದೇವತೆಗಳ ನಿವಾಸಸ್ಥಾನವಾದ್ದರಿಂದ ಸಕಲತ್ರಿದಶಾಶ್ರಯ. ವರದ 
;ನು ಎಲ್ಲ ಬ್ಯೋತಿಸ್ಸುಗಳ ಕಾಂತಿಯಿಂದ ಕೂಡಿದ ಸುದರ್ಶನವೆಂಬ 
ನನ್ನು ಧರಿಸಿದ್ದಾನೆ. ಮೇರುಪರ್ವತದ ಸುತ್ತಲೂ ಸೂರ್ಯಚಂದ್ರಾದಿ 
ತತಿಶ್ಚಕ್ರವು. ಸುತ್ತುತ್ತದೆ. ವರದರಾಜ ಶೃಂಗಾರ ರಸದ ನಿಧಿ. 
ರುಪರ್ವತ ಶೃಂಗದವರೆಗೆ ಹಬ್ಬಿರುವ ನಿಧಿಗಳನ್ನುಳ್ಳದ್ದು. ಇದರಿಂದ 
ನದಾಜನೂ ಮೇರುವಿನಂತೆ ಕಲ್ಯಾಣರೂಪನೆಂದು ಸಿದ್ದವಾಗುತ್ತದೆ. 
: ಮಂಗಳರೂಪನೆಂದು ಒಂದು ಅರ್ಥ. ಕಲ್ಯಾಣ ಎಂದರೆ ಅಕ್ಷಯವಾದ 
ರ್ಣ ಎಂಬ ಅರ್ಥವೂ ಇದೆ. ಮೇರುಪರ್ವತ ಎಂದರೆ ಚಿನ್ನದ ಬೆಟ್ಟ 
ರಂತೆ ವರದರಾಜನೂ ಆ 
ಸೆಸುವನೆಂದು ಇಲ್ಲಿ ದ್ವನಿತವಾಗುತ್ತದೆ. 


17 


ಅಂಗಾನಿ ತೀ ನಿಖಿಲಲೋಕ ವಿಲೋಚನಾನಾಂ 
ಸಂಭಾವನೀಯಗುಣ ಸಂಸರಣಾನಿ ಸತ್ಯಮ್‌ । 
ಯೇಷ್ವೇಕಮಾಶ್ಯ ನ ಪುರಾಧಿಗತಂ ಸ್ಮರಂತಿ 

ವಾಂಛಂತಿ ನಾನ್ಯದಪಿ ಲಬ್ದುಮದೋ ವಿಹಾಯ ॥ ೧೭॥ 


ಅನುವಾದ : ಪೂಜನೀಯ ಗುಣಗಳನ್ನುಳ್ಳ ವರದರಾಜನೆ, ನಿನ್ನ 
ಅವಯವಗಳು ಸಕಲ ಜನರ ಕಣ್ಣುಗಳಿಗೆ ಸತ್ಯವಾಗಿ ಸಂಸರಣಗಳು 
(-ಮಹಾಮಾರ್ಗಗಳು ಅಥವಾ ಸಂಸಾರದಲ್ಲಿ ಉಂಟಾಗುವ ನಾನಾ 
ಜನ್ಮಗಳು). ಅವುಗಳಲ್ಲಿ ಒಂದನ್ನು ತಲುಪಿದಾಗ ಕಣ್ಣುಗಳು ಹಿಂದಿನದನ್ನು 
ನೆನಪಿಸಿಕೊಳ್ಳಲಾರವು. ಒಂದನ್ನು ಬಿಟ್ಟು ಮತ್ತೊಂದನ್ನು ಪಡೆಯಲು ಅವು 
ಆಶಿಸುವುದೂ ಇಲ್ಲ, 

ವಿವರಣೆ : ವರದರಾಜನ ದಿವ್ಯಮಂಗಳ ವಿಗ್ರಹವನ್ನು ನೋಡುವಾಗ 
ಕಣ್ಣುಗಳು ಅವನ ಒಂದೊಂದು ಅಂಗದ ಸೊಬಗನ್ನು ನೋಡಿ ಅಲ್ಲಿಯೇ 
ನಿಂತುಬಿಡುತ್ತವೆ. ಮೊದಲು ನೋಡಿದ ಅಂಗದ ನೆನಪೂ ಅವಕ್ಕೆ 
ಉಳಿಯುವುದಿಲ್ಲ. ಬೇರೆಯದನ್ನು ನೋಡಬೇಕೆಂಬ ಬಯಕೆಯೂ ಅವಕ್ಕೆ 
ಹುಟ್ಟುವುದಿಲ್ಲ. ಇದರಿಂದ ವರದರಾಜನ ಅಂಗಗಳು ಜನರೆ ಕಣ್ಣುಗಳಿಗೆ 
ಸಂಸರಣಗಳು ಎಂದು ಹೇಳಲಾಗಿದೆ. ಸಂಸರಣ ಎಂದರೆ ಘಂಟಾಪಥ, 
ರಾಜಮಾರ್ಗ, ಎಲ್ಲ ಜನರ ಕಣ್ಣುಗಳು ಆನಂದದಿಂದ ಸಂಚರಿಸುವ 
ಮಹಾಮಾರ್ಗ. ಅದರ ಇನ್ನೊಂದು ಅರ್ಥ ಸಂಸಾರ. ಸಂಸಾರವೆಂದರೆ 
ಜನನ-ಮರಣಗಳ ಕೊನೆಯಿಲ್ಲದ ಚಕ್ರ, ಅದರಲ್ಲೂ ಜೀವಿಯು ಒಂದು 
ಜನ್ಮವನ್ನು ಪಡೆದಾಗ ಹಿಂದಿನ ಜನ್ಮದ ಸ್ಮರಣೆ ಇರುವುದಿಲ್ಲ. ಈ ಜನ್ಮವನ್ನು 
ಕೊನೆಗಾಣಿಸಿ ಬೇರೆ ಜನ್ಮವನ್ನು ಪಡೆಯಬೇಕೆಂಬ ಆಸೆಯೂ ಬರುವುದಿಲ್ಲ 
ಆದ್ದರಿಂದ ಇಲ್ಲಿ ವರದರಾಜನ ವಿಗ್ರಹದ ಅಂಗಗಳನ್ನು "ಸಂಸರಣ' ಎಂದು 
ಅರ್ಥಗರ್ಭಿತವಾಗಿ ಕರೆಯಲಾಗಿದೆ. ಒಂದೊಂದು ಅಂಗವೂ ಎಷ್ಟು 
ಸೌಂದರ್ಯಭರಿತವಾಗಿದೆಯೆಂದರೆ, ಅದನ್ನು ನೋಡುವುದರಲ್ಲಿಯೇ 
ಪರಮಾನಂದವು ಭಕ್ತರಿಗೆ ಸಿಗುತ್ತದೆ ಎಂದು ಇಲ್ಲಿ ದ್ವನಿತವಾಗುತ್ತದೆ. 


ಅಂಗಾನಿ ಸಂಸರಣಾನಿ ಎಂಬಲ್ಲಿ ರೂಪಕಾಲಂಕಾರ. ಇದಕ್ಕೆ ಪದ್ಯದ 
ಉತ್ತರಾರ್ಧದಲ್ಲಿ ಸಮರ್ಥನೆಯನ್ನು ಒದಗಿಸಿರುವುದರಿಂದ ಕಾವ್ಯಲಿಂಗವೆಂಬ 


18 


ಅಲಂಕಾರ. ಸಮರ್ಥನೀಯಸ್ಪಾರ್ಥಸ್ಯ ಕಾವ್ಯಲಿಂಗಂ ಸಮರ್ಥನಮ್‌ ಎಂದು 
ಅದರ ಲಕ್ಷಣ. 


ಏಕತ್ರ ಮನ್ನಥಮಜೇಜನದಿಂದಿರಾಯಾಂ 

ಪೂರ್ವಂ ಭವಾನಿತಿ ಬುಧಾಃ ಕಿಮಪೂರ್ವಮಾಹುಃ | 

ಅದ್ಯಾಪಿ ತಂ ನ ಜನಯಸ್ಕರವಿಂದನಾಭ 

ಕಾಸು ಪ್ರಸನ್ನಮಧುರಸ್ಥಿತಕಾಮಿನೀಷು ೧೮ ॥ 
ಅನುವಾದ : ಎಲೈ ಪದ್ಮನಾಭಸ್ವಾಮಿ, ಹಿಂದೆ ನೀನು ಲಕ್ಷ್ಮಿಯಲ್ಲಿ 
ಮನ್ಮಥನನ್ನು  ಉತ್ಪಾದಿಸಿದೆಯೆಂದು ಪಂಡಿತರು ಹೇಳುವುದರಲ್ಲಿ 
ಅಪೂರ್ವವಾದದ್ದು ಏನಿದೆ ? ಇಂದು ಕೂಡ ಪ್ರಸನ್ನವೂ ಮಧುರವೂ ಆದ 
ಮುಗುಳು ನಗೆಯನ್ನುಳ್ಳ ಯಾವ ಕಾಮಿನಿಯರಲ್ಲಿ ತಾನೆ ನೀನು 
ಮನ್ಮಥೋತ್ಪಾದನೆಯನ್ನು ಮಾಡುವುದಿಲ್ಲ ? 
ವಿವರಣೆ : ಕಾಮದೇವನೆನಿಸಿದ ಮನ್ಮಥನು ವಿಷ್ಣುವಿಗೆ ಲಕ್ಷ್ಮಿಯಲ್ಲಿ ಜನಿಸಿದ 
ಮಗನೆಂದು ಪುರಾಣವಿದರಾದ ಪಂಡಿತರು ಹೇಳುವುದರಲ್ಲಿ ಆಶ್ಚರ್ಯವಿಲ್ಲ. 
ವರದರಾಜಸ್ವಾಮಿಯ ಸೌಂದರ್ಯ ಯಾವ ಸ್ತ್ರೀಯಲ್ಲಾದರೂ ಶೃಂಗಾರ 
ಭಾವನೆಯನ್ನು ಉತ್ಪಾದಿಸಲು ಸಮರ್ಥ ಎಂದು ಇದರ ತಾತ್ಪರ್ಯ. 

ಮನ್ಮಥ ಎಂಬ ಶಬ್ಧಕ್ಕೆ ಕಾಮದೇವ, ಶೃಂಗಾರಾಸಕ್ತಿ ಎಂಬ ಎರಡು. 

ಅರ್ಥಗಳಿರುವುದನ್ನು (ಶ್ಲೇಷವನ್ನು ಉಪಯೋಗಿಸಿ ಕವಿ ಇಲ್ಲಿ 
ಚಮತ್ಕಾರವನ್ನು ತಂದಿದ್ದಾ ನೆ, 

ನಿಕ್ಷಿಪ್ಯ ಹೃತ್ವ್ವಯಿ ಪುನಸರ್ಲಭತೇ ನ ಕೋಪಿ 

ನಿರ್ಯಾತ ಇತ್ಯಧಿಪ ನ ತ್ವಯಿ ಚಿತ್ರಮೇತತ್‌ । 

ಹೃತ್ವಾ ಹಠಾನ್ಟೃಗದೃಶಾಂ ಹೃದಯಾನಿ ಯಸ್ವಮ್‌ 

ಏವಂ ನಿಲೀಯ ಕಿಲ ತಿಷ್ಠಸಿ ಶೈಲಶೃಂಗೇ OF | 
ಅನುವಾದ :  ಲೋಕಾಧೀಶ್ನರನೇ, ನಿನ್ನಲ್ಲಿ ಹೃದಯವನ್ನು ಸಮರ್ಪಿಸಿ 
ಮುಕ್ತನಾದ ಯಾವನೂ ಆ ಹೃದಯವನ್ನು ಮತ್ತೆ ಪಡೆಯುವುದಿಲ್ಲ 
ಎಂಬುದು ಆಶ್ಚರ್ಯವೇನಲ್ಲ, ಏಕೆಂದರೆ ಸುಂದರಿಯರ ಹೃದಯಗಳನ್ನು 


19 


ಬಲಾತ್ಕಾರದಿಂದ ಆಕರ್ಷಿಸಿ ಅಪಹರಿಸಿದ ನೀನು ಹೀಗೆ ಇಲ್ಲಿ ಬೆಟ್ಟದ 
ಶಿಖರದಲ್ಲಿ ಬಚ್ಚಿಟ್ಟುಕೊಂಡಿರುವೆ ಸುಲವೆ ೧ 

ವಿವರಣೆ ; ಭಗವಂತನ ವಿಗ್ರಹವು ಎಷ್ಟು ಮನೋಣರವಾಗಿದೆಯೆಂದರೆ 
ಅದನ್ನು ನೋಡಿದ ಸುಂದರಿಯರು ಅವನಿಗೆ ತಮ್ಮ ಹೃದಯಗಳನ್ನೇ 
ಗೀಡಿ ದರದರಾಜನು 
ಕ ಬೆಟ್ಟಗಳಲ್ಲಿ 


₹ 


ಅವಿತುಕೊಳ್ಳುವಂ ತೆ, ಈ ಹಸ್ತಿಗಿರಿಯ ಶಿಖರದ ಮೇಲೆ ನೆಲೆಸಿದ್ದಾನೆ ಎಂದು 

ಉತ್ರ್ಟನಿದಾನೆ. ಇದನ್ನು  ಮೂಲವಾಗಿಟ್ಟು ಕೊಂಡು ವೇದಾಂತದ 

ಪರಮಾರ್ಥನ ನ್ನೂ ಇಲ್ಲಿ i ಬಗೆ: ವಂತನಿಗೆ ಪೂರ್ಣವಾಗಿ 

ಹೃದಯವನ್ನು ಅರ್ಷಿ ಸಿದವರು ಮುಕ್ತರಾಗುವುದರಿಂದ ಅವರಿಗೆ ಪುನರ್ಜ 
ಕೆ 


ಇರುವು ದಿಲ್ಲ. ಅವರಿಗೆ ಅವರ ಪ ಯಗಳನ್ನು ಹಿಂದಕ್ಕೆ ಕೊಡುವ ಪ್ರಶ್ನೆಯೇ 
ಉದ್ಭವಿಸುವುದಿಲ್ಲ ಎಂದು ಈ ಹದ್ವದ ಭ ಾಮಾರ್ಥ. 


ಮೋಹಂ ಜಗತ್ತ ಯಭುವಾಮಪನೇತುಮೇತದ್‌ 

ಆದಾಯ ರೂಪಮಖಿಲೇಶ್ವರ ದೇಹಭಾಜಾಮ್‌ | 
ನಿಸ್ಸೀಮಕಾಂತಿರಸನೀರಧಿನಾಮುನೈವ 

ಮೋಹಂ ವಿವರ್ಧಯಸಿ ಮುಗ್ಗೆವಿಲೋಚನಾನಾಮ್‌ 1 90 ॥ 


ಅನುವಾದ : ಮೂರುಲೋಕಗಳಲ್ಲಿರುವ ಮಾನವರ ಮೋಹವನ್ನು 
ಕಳೆಯಲು ಈ ರೂಪವನ್ನು ಧರಿಸಿ ಬಂದಿರುವ ಅ ಅಖಿಲೇಶ್ವರ ವರದರಾಜ, 
ಸೀಮಾತೀತವದಾದ ಕಾಂತಿರಸದ ಸಾಗರವಾಗಿರುವ ಈ ನಿನ್ನ ರೂಪದಿಂದಲೇ 
ಮುಗ್ಗಸು ು೦ದರಿಯರಿಗೆ ಮೋಹವನ್ನು ಹಿಡಿಸುತ್ತಿರುವೆಯಲ್ಲಾ | 


ವಿವರಣೆ : ಹರಮಾತ್ಮನು ವರದರಾಜನಾಗಿ ಕಾಂಚಿಯಲ್ಲಿ ಅವತರಿಸಿದ 
ಉದ್ದೇಶ ಜನರಲ್ಲಿರುವ ಸಂಸಾರದ ಮೋಹವನ್ನು ನಿರ್ಮೂಲಮಾಡಿ 

ರಿಗೆ ಮುಕ್ತಿಯನ್ನು ಕೊಡುವುದು. ಆದರೆ ಅವನ ದಿವ್ವವಿಗ್ರಹ ಎಷ್ಟು 
ಸುಂದರವಾಗಿದೆ ಎಂದರೆ ಅದನ್ನು ನೋಡಿದ ಸ್ತ್ರೀಯರಿಗೆ ಮೋಹ ಇನ್ನೂ 
ಹೆಚ್ಚುತ್ತದೆ ಎಂದು ವಾಚ್ಯಾರ್ಥ. ಭಗವಂತನಲ್ಲಿ ಹುಟ್ಟಿದ ಮೋಹವೂ 
ಭಕಿಯಾಗಿ ಮೋಕ್ಷವನ್ನು ನೀಡುತ್ತದೆ ಎಂಬುದು ಇಲ್ಲಿನ ಸೂಚ್ಯಾರ್ಥ. 
ಇದು. ಅಸಂಗತಿಯೆಂಬ ಅಲಂಕಾರಕ್ಕೆ ಉದಾಹ ರಣೆಯಾಗುವುದೆಂದು 


ಕುವಲಯಾನಂದದಲ್ಲಿ ಹೇಳಿದೆ. ಅನ್ಫತ್‌ ಕರ್ತುಂ ಪ್ರವ್ಪತ್ತಸ್ಥ ತದ್ದಿರುದ್ಧಕ್ಕಿತಿಃ 
ತ ಇ ನ ಬ 
ಎಂದು ಆ ಅಲಂಕಾರದ ಲಕ್ಷಣ. ಮೋಹವನ್ನು ತೊಲಗಿಸಲು ಅವತರಿಸಿದ 
ವರದರಾಜನು ಅದಕ್ಕೆ ವಿರುದ್ದವಾಗಿ ಮೋಹವನ್ನು ಹೆಚ್ಚು 
ಆಕ 


ಉಚ್ಛ ೀದಮೇಕವಿಷಯಾತ್‌ ಕಥಯಂತಿ ಬೋಧಾ- 
ನ್ಫೋಷಸ್ಯ ಯೇ ಖಲು ಕಥಂ ನ ಮೃಷಾವದಾಸ್ತೇ | 
ಲಾವಣ್ಯಮೀಶ ತವ ಯನ್ನಯನೈರ್ನಿಪೀಯ 

ತತ್ರೈವ ಮೋಹಮಧಿಕಂ ದಧತೇ ತರುಣ್ಯಃ | ೨೧॥ 


ಅನುವಾದ : ಒಂದು ವಿಷಯದ ಸರಿಯಾದ ಜ್ಞಾನದಿಂದ ಅದರ ಬಗೆಗೆ 
ಇರುವ ಮೋಹ (ಅಜ್ಞಾನ) ನಾಶಗೊಳ್ಳುವುದೆಂದು ಹೇಳುವವರು 
ಮಿಥಾಮಾದಿಗಳಲದೆ ಇರುವುದು ಬೇಗೆ 9 ಜಗನ್ನಾಥನೆ, ನಿನ ಸ ಲಾವಣ್ಯವನ್ನು 

ತಮ್ಮ ಕಣ್ಣುಗಳಿಂದ ಹೀರುವ ತರುಣಿಯರು ಆದರಲ್ಲೇ ಹೆಚ್ಚಿ 


ಬ್‌ 
ಖಿ 


kA 


ದಲ್ಲಿ ಹಾವಿನ ಜ್ಞಾನ ಹುಟ್ಟಿದರೆ ಅದು ಮೋಹ. ಆಮೇಲೆ 
ಇದು ಹಗ್ಗೆ ಎಂಬ ಬೋಧ ಉದ ಯಿಸಿದರೆ. ಅದು ಹಾವು ಎಂಬ ಮೋಹ 
ಆಳಿಯುತ್ತದೆ. ಹೀಗೆ ಹೇಳುವವರು 'ದ ಮೃಷ ಹಾವದ'ರು ಎಂದರೆ ಜಗನ್ನಿಧ್ವಾ 
ಎಂದು ಸಿದ್ದಾಂತಮಾಡುವ ಅದ್ವೈತಿಗಳು ಎಂದೂ ಸೂಚಿತವಾಗುತ್ತದೆ. 
ವರದರಾಜನ ಲಾವಣ್ಯವನ್ನು ಕಣ್ಣಾರೆ ನೋಡಿದ ತರುಣಿಯರಿಗೆ ಅಲ್ಲೇ 


ಮೋಹ ಉಂಟಾಗುವುದಿ ದೇ 0 ಸಾಕ್ಷಾತ್ಕಾರ ಇಲ್ಲಿ ಮೋ ಹಕ್ಕಿ ಕಾರಣ 


ಆಯಿತಲ್ಲಾ ಎಂದು ಕವಿ ಕೇಳುತ್ತಾನೆ. ಮೋ ಎಂದರ ಅಜ್ಞಾನ, ಅನು ರಾಗ 
ಎಂಬ ಎರಡು ಅರ್ಥಗಳಿರುವುದು ಇಲ್ಲಿನ ಚಮ ಮತ್ಕಾರದ ಮು ಮೂಲ 
ಶುಭ್ರಾಂಶುವಕ್ತ ಶುಭಗೋಚರಲಾಭತೋಷಾತ್‌ 
ಸಂಪ್ರಸ್ಥಿತೋ ಮೃಗದೃಶಾಂ ನಯಸನಾಂಬುಜೌೌಘಃ | 

ತ್ವದ್‌ ಭಾಃಸರಿತ್ಯಥ ನಿಪತ್ಯ ಬಿಭರ್ತಿ ಮೋಹಂ 

ಪ್ರಾಯಃ ಫಲಂತಿ ವಿಫಲಂತಿ ಚ ದೈವಚಿಂತಾಃ || ೨೨ ॥ 
ಅನುವಾದ : ಎಲೈ ಚಂದ್ರಮುಖ ವರದರಾಜನೆ, ಸುಂದರಿಯರ 


21 


ನಯನಕದುಲಗಳ ವೃಂದವು ಶುಭಶಕುನ ಸಿಕ್ಕಿತೆಂಬ ಸಂತೋಷದಿಂದ 

ಕಾಂತಿಯೆಂಬ ನದಿಯಲ್ಲಿ ಬಿದ್ದು ಸಿಕ್ಕಿಕೊಂಡು ಮೋಹಕ್ಕೆ 

ಸೂ ಬವಿಷದ ಬಗೆಗಿನ ಚಿಂತೆಗಳು ಅನೇಕವೇಳೆ ಥಲಿಸುವುದೂ 
ಬ 

ಉಂಟು, ವಿಸಲವಾಗುವುದೂ ಉಂಟು. 


Cc 
6 
Ke 


ವಿವರಣೆ : ಸುಂದರಿಯರು ವರದರಾಜನ ಮುಖವನ್ನು ನೋಡುವಾಗ 
ಅವರ ದೃಷ್ಟಿ ಅಲ್ಲೇ ನಿಂತು ಅವರಿಗೆ ಆ ಸ್ವಾಮಿಯಲ್ಲಿ ಅನುರಾಗ ಹುಟ್ಟುತ್ತದೆ 
ಎಂದು ಅಲ್ಲಿ ಮುಖ್ಯವಾಗಿ ಪ್ರತಿಪಾದಿತವಾಗಿದೆ. ವರದರಾಜನ ಮುಖವೇ 
ಚಂದ್ರ. ಅದರ ಕಾಂತಿಯೇ ಬೆಳದಿಂಗಳಿನ ಹೊಳೆ. ನೋಡುವ ನಾರಿಯರ 
ಕಣ್ಣುಗಳೇ ಕಮಲಗಳು. ಶುಭಶಕುನದ ಧೈರ್ಯದಿಂದ ಹೊರಟ ಕಣ್ಣುಗಳು 
ಮಧ್ಯೆ ಪ್ರವಾಹದಲ್ಲಿ ಸಿಕ್ಕುಬಿದ್ದು ಅಶುಭವನ್ನನುಭವಿಸುವಂತಾಯಿತು 
1ತವಾಗುತ್ತದೆ ಕೆ ಶಬ್ದದ ಶ್ಲೇಷದಿಂದ. ಅದನ್ನು 


ದನ್ನು ಹ ಚ ಅದು. ರ 1 ಹಲವುಬಾರಿ 
ಎಥಲವೂ ಆಗುವುದು ಅನುಭವಸಿದ್ದ ಈ ಸಂದರ್ಭದಲ್ಲಿ ಶುಭಶಕುನ 
ದಿಥಲವಾಗಿದೆ. ಏಕೆಂದರೆ ಕಮಲಗಳಿಗೂ ಚಂದ್ರನಿಗೂ ಪ್ರಕೃತಿಸಿದ್ದ ವೈರವಿದೆ 
ಎಂದಿಲ್ಲಿ ಕದಿ ಸೂಚ್ಯವಾಗಿ ತಿಳಿಸಿದ್ದಾನೆ. ಅರ್ಥಾಂತರನ್ಯಾಸಾಲಂಕಾರ. 
ಯತ್ಪಾಣಸಂಯಮಜುಷಾಂ ಯಮಿನಾಂ ಮನಾಂಸಿ 
ಮೂರ್ತಿಂ ವಿಶಂತಿ ತವ ಮಾಧವ ಕುಂಭಕೇನ | 
ಪ್ರತ್ಯಂಗಮೂರ್ಛದತಿವೇಲಮಹಾಪ್ರವಾಹ- 

ಲಾವಣ್ಯ ಸಿಂಧುತರಣಾಯ ತದಿತ್ಯವೈಮಿ || ೨೩ / 


ಅನುವಾದ : ಪ್ರಾಣಾಯಾಮಪರಿಣತರಾದ ಯೋಗಿಗಳ ಮನಸ್ಸು 
ಕುಂಭಕದಿಂದ ನಿನ್ನ ಆಕಾರವನ್ನು ಪ್ರವೇಶಿಸುತ್ತದೆ. ಲಕ್ಷಿ ಕ್ಷೀಪತಿ ವರದರಾಜನೆ, 
ಸ್ವತಿಯೊಂದು ಅವಯವದಲ್ಲೂ ಹರಿಯುವ ಲಾವಣ್ಯದ ನದಿಯನ್ನು 
ಗ ಅವರು ಹಾಗೆ ಮಾಡುವರೆಂದು ಊಹಿಸುತ್ತೇನೆ. 


22 
2? 


22 


ವಿವರಣೆ : ಯೋಗಸಾಧನೆಯಲ್ಲಿ ಪ್ರಾಣಾಯಾಮ ಮಾಡುವಾಗ ಪೂರಕ, 
ಕುಂಭಕ ರೇಚಕ ಎಂಬ ಮೂರು ಅವಸ್ದೆಗಳಿವೆ. ಅದರಲ್ಲಿ ಕುಂಭಕವನ್ನು 
ಮಾಡುವಾಗ ಶ್ರೀವಿಷ್ಣುವನ್ನು ಧ್ಯಾನಿಸಬೇಕೆಂದು ಶಾಸ್ತ್ರದಲ್ಲಿ ಹೇಳಿರುವುದರಿಂದ 
ಯೋಗಿಗಳು ತಮ್ಮ ಮನಸ್ಸನ್ನು ಕುಂಭಕಾವಸ್ಥೆಯಲ್ಲಿ ವರದರಾಜನಲ್ಲಿ 
ನಿಲ್ಲಿಸುತ್ತಾರೆ. ಇಲ್ಲಿ ಕುಂಭಕ ಎಂಬ ಮಾತಿಗೆ ಘಟ ಅಥವಾ ಮಡಿಕೆ ಎಂಬ 
ಅರ್ಥವೂ ಇರುವುದರಿಂದ ಕವಿ ಉತ್ಪ್ರೇಕ್ಷಿಗೆ ಅದನ್ನು ಬಳಸಿಕೊಂಡಿದ್ದಾನೆ. 
ವರದರಾಜನ ಶರೀರದ ಲಾವಣ್ಯಜಲದ ಸಿಂಧು (ನದಿ ಅಥವಾ ಸಮುದ್ರ) 
ವನ್ನು ದಾಟಲು ಹೊರಟ ಯೋಗಿಗಳ ಮನಸ್ಸು ಅಲ್ಲಿ ತೇಲುವುದಕ್ಕೆ 
ಅನುಕೂಲವಾಗುವಂತೆ ಕುಂಭಕ (ಘಟ)ವನ್ನು ಸಹಾಯವಾಗಿ ಪಡೆದಿದೆ 
ಎಂಬುದೇ ಇಲ್ಲಿ ಉತ್ಪೇಕ್ಷೆ. 

ನಾಭೀಚಕ್ರಸ್ಟಿತಂ ಧ್ಯಾಯೇತ್‌ ಪೂರಕೇಣ ಪಿತಾಮಹಮ್‌ 

ಹೃದಯಾಬ್ಬಗತಂ ಧ್ಯಾಯೇತ್‌ ಕುಂಭಕೇನ ಜನಾರ್ದನಮ್‌ । 

ಲಲಾಟಸ್ಟಂ ಶಿವಂ ಧ್ಯಾಯೇತ್‌ ರೇಚಕೇನ ಮಹೇಶ್ವರಮ್‌ ॥ 


ಎಂಬ ಸ್ಮೃತಿಯು ಕುಂಭಕವೇ ವಿಷ್ಣುಧ್ಯಾನಕ್ಕೆ ಯೋಗ್ಯವೆಂದು ತಿಳಿಸಿದೆ. 


ಲಾವಣ್ಯಸಾ ಗರಭುವಿ ಹ ಪ್ರಣಯಂ ವಿಶೇಷಾ 

ದುಗ್ಬಾಂಬುರಾತಿದುಹಿತುಸ್ತವ ತರ್ಕಯಾಮಿ | 

ಯತ್ರಾಂ ಬಿಭರ್ಪಿ ವಪುಷಾ ನಿಖಿಲೇನ ಲಕ್ಷ್ಮೀಮ್‌ 

ಅನ್ಯಾಂ ತು ಕೇವಲಮಧೋಕ್ಷಜ ವಕ್ಷಸೈವ ॥। ೨೪ ॥ 
ಅನುವಾದ : ಅಧೋಕ್ಷಜನೆಂಬ ಹೆಸರನ್ನು ಹೊಂದಿರುವ ವರದರಾಜನೆ, 
ಕ್ಲೀರಸಾಗರದ ಮಗಳಾದ ಲಕ್ಷ್ಮಿಯಲ್ಲಿರುವುದಕ್ಕಿಂತ ಲಾವಣ್ಯಸಾಗರದಲ್ಲಿ 
ಜನಿಸಿದ ಕಾಂತಿಯೆಂಬ ಲಕ್ಷ್ಮಿಯಲ್ಲೇ ನಿನಗೆ ಹೆಚ್ಚಿನ ಅನುರಾಗವಿದೆಯೆಂದು 
ನಾನು ಊಹಿಸುತ್ತೇನೆ. ಏಕೆಂದರೆ ಲಾವಣ್ಯಲಕ್ಷ್ಮಿಯನ್ನು ಇಡೀ ಶರೀರದಲ್ಲಿ 
ನೀನು ಧರಿಸಿರುವೆ. ಕ್ಷೀರಸಾಗರಕನೈಯನ್ನು ಕೇವಲ ಎದೆಯಲ್ಲಿ ಧರಿಸಿರುವೆ. 
ವಿವರಣೆ ; "ಲಕ್ಷ್ಮೀ ಎಂಬ ಶಬ್ದಕ್ಕೆ ಪಾಲ್ಗಡಲಿನ ಕುವರಿ ಎಂಬ 


೦ 


23 


ಅರ್ಥವಿರುವಂತೆ ಕಾಂತಿ ಎಂಬ ಅರ್ಥವೂ ಇದೆ. ವರದರಾಜನ 
ವಕ್ಷಸ್ಥಲದಲ್ಲಿ ಕ್ಷೀರಸಾಗರಕನ್ಮೆಯನ್ನು ಧರಿಸಿರುವುದು ಸುಪ್ರಸಿದ್ದ. ಅವನ 
ಸಂಪೂರ್ಣ ದೇಹದಲ್ಲಿ ಲಾವಣ್ಯಲಕ್ಷ್ಮಿಯನ್ನು (ಸೌಂದರ್ಯಕಾಂತಿಯನ್ನು 
ಧರಿಸಿರುವುದೂ ಸ್ಪಷ್ಟ ಇದನ್ನು ಆಧಾರವಾಗಿಟ್ಟುಕೊಂಡು ಕವಿಯ. 
ಭಗವಂತನಿಗೆ ಹೇಳುತ್ತಾನೆ - ನಿನಗೆ ಹಾಲಿನ ಕಡಲಿನ ಮಗಳಾರ 
ಲಕ್ಷ್ಮಿಯಲ್ಲಿರುವುದಕ್ಕಿಂತ ಲಾವಣ್ಮಸಾಗರದಲ್ಲಿ ಹುಟ್ಟಿದ ಲಕ್ಷಿ (ಕಾಂತಿ) 
ಯಲ್ಲೇ ಹೆಚ್ಚಿನ ಪ್ರೀತಿ ಎಂದು ನನ್ನ ಊಹೆ. ಏಕೆಂದರೆ ಒಬ್ಬಳಿಗೆ ಎದೆಯಲ್ಲಿ 
ಮಾತ್ರ ಜಾಗ ಕೊಟ್ಟಿರುವೆ, ಇನ್ನೊಬ್ಬಳಿಗೆ ಸಮಸ್ತ ಶರೀರದಲ್ಲಿ ಸ್ಥಾನವನ್ನು 
ಕೊಟ್ಟರು ವೆ ಎಂದು. ವರದರಾಜನ. ಸಮಸ್ತ ಶರೀರದಲ್ಲಿ ಲಾವಣ್ಯದ ಕಾಂಫಿ 
ಸಔ ಎಂದು ಹೇಳುವುದೇ ಇದರ ತಾತ್ಪರ್ಯ. 


ಸಾರಸ್ವತಂ ವದನಪದ್ಧಭುವಂ ಪ್ರವಾಹಂ 

ತೈಸ್ರೋತಸಂ ಚ ತವ ಪಾದಭುವಂ ನಿರೀಕ್ಷ್ಯ | 
ಸರ್ವಪ್ರತೀಕನಿಕರಾತ್‌ ಪ್ರವಹಂತ್ಯಜಸ್ರಮ್‌ 

ಈರ್ಪ್ಯಾವತೀಶ ಯಮುನಾ ಕಿಮು ಕಾಯಕಾಂತಿಃ ॥! ೨೫ ॥ 


ಅನುವಾದ : ವರದರಾಜ, ನಿನ್ನ ಮುಖಪದ್ಧದಿಂದ ಉದಯಿಸುವ 
ಸರಸ್ಪತೀಪ್ರವಾಹವ ನ್ನೂ ನಿನ್ನ ಪ ಹಾಡದ ಉದಯಿಸಿದ ಗಂಗೆಯನ್ನೂ 
ನೋಡಿ ಅಸ ಹನೆಯಿಂದ ನಿನ್ನ ಎಲ್ಲ ಅಂಗಗಳಿಂದಲೂ ಸತತವಾಗಿ 
ಹರಿಯುತ್ತಿರುವ ಯಮುನೆಯೇ ಈ ನಿನ್ನ ದೇಹಕಾಂತಿಯೇ ? 


ವಿವರಣೆ : ಗಂಗಾ, ಯಮುನಾ, ಸರಸ್ವತೀ ಎಂಬ ಮೂರು ನದಿಗಳು 
ಪ್ರಯಾಗದಲ್ಲಿ ಸಂಗಮವನ್ನು ಹೊಂದುಪುವೆಂಬುವುದು ಸುಪ್ರಸಿದ್ಧ 
ಇವುಗಳಲ್ಲಿ ಗಂಗೆಯು ಭಗವಾನ್‌ ವಿಷ್ಣುವಿನ ಚರಣಗಳಲ್ಲಿ 
ಉದ್ಭವಿಸಿದಳೆಂದು ಪುರಾಣಗಳಲ್ಲಿ ಹೇಳಿದೆ. ಪರಮಾತ್ಮನ ಮುಖದಿಂದ 
ಹೊರಡುವ ಸರಸ್ವತಿ, ಎಂದರೆ ಮಾತೇ, ಸರಸ್ವತೀ ನದಿ. ಹೀಗ ಈ ಎರಡು 
ನದಿಗಳಿಗೆ ವ ಮಾತ್ರ. ಪರಮಾತ್ಮನ ದೇಹದಲ್ಲಿ ವಿರ ದೊರಕಿತು. ನನಗೆ 


24 


ಅಂಥ ಅವಕಾಶ ದೊರಕಲಿಲ್ಲ ಎಂದು ಈರ್ಷೆೈಪಟ್ಟು ಯಮುನಾನದಿಯು 
ಪರಮಾತ್ಮನ ಸಕಲ ಅಂಗಗಳಿಂದಲೂ ದೇಹಕಾಂತಿಯ ರೂಪದಲ್ಲಿ ಹೊರಕ್ಕೆ 
ಹರಿಯುತ್ತಿದೆಯೇ ಎಂದು ಕವಿ ಇಲ್ಲಿ ಉತ್ಸೇಕ್ಷಿಸಿದ್ದಾನೆ. ಯಮುನಾನದಿ 
ಕಪ್ಪಗೆ ಕಾಣುವುದೆಂದು ಕವಿ ಸಮಯವಿದೆ. ಭಗವಾನ್‌ ವರದರಾಜನೂ 
ನೀಲಮೇಘಶ್ಯಾಮನಾಬ್ದರಿಂದ ಅವನ ದೇಹಕಾಂತಿ ಯಮುನಾಪ್ರವಾಹಕ್ಕೆ 
ಸಮಾನವಾಗಿ ಕಾಣಿಸುತ್ತದೆ ಎಂದು ಇಲ್ಲಿನ ಭಾವಾರ್ಥ. 


ಆಪೂರಿತತ್ರಿ ಭುವಸೋದರಮಂಶುಜಾಲಂ 

ಮನ್ಯೇ ಮಹೇಂದ್ರಮಣಿವೃಂದಮನೋಹರಂ ತೇ। 
ತ್ವದ್ರಾಗದೀಪಿತಹೃದಾಂ ತ್ವರಿತಂ ವಧೂನಾಂ 

ಪ್ರಾಪ್ತೇ ಸರಿತ್ಸಹಚರಂ ಪ್ರಲಯೇಭಿವೃದ್ದಮ್‌ ॥ ೨೬ ॥ 


ಅನುವಾದ : ವರದರಾಜ, ಇಂದ್ರನೀಲಮಣಿಗಳ ರಾಶಿಯಂತೆ 
ಮನೋಹರವಾದ, ಮೂರು  ಲೋಕಗಳನ್ನೂ ತುಂಬುವ ನಿನ್ನ 
ಕಾಂತಿಸಮೂಹವು ನಿನ್ನಲ್ಲಿ ಅನುರಾಗದಿಂದ ಉದ್ದೀಪಿತವಾದ ಹೃದಯವುಳ್ಳ 
ಸುಂದರಿಯರ ಮನಸ್ಸಿಗೆ 'ಪ್ರಳಯ'ವು ಸಮೀಪಿಸಿದಾಗ ಉಕ್ಕಿಬರುವ 
ಸಮುದ್ರ ಎಂದು ಭಾವಿಸುತ್ತೇನೆ. 

ವಿವರಣೆ : ಪ್ರಳಯ ಎಂಬ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಜಗತ್ತಿನ ಪೂರ್ಣ 
ವಿನಾಶ ಎಂಬುದು ಪ್ರಸಿದ್ದವಾದ ಒಂದು ಅರ್ಥ. ಇಂಥ ಪ್ರಳಯ ಆಗುವಾಗ 
ಸಮುದ್ರಗಳು ಉಕ್ಕಿ ಭೂಮಿಯನ್ನೆಲ್ಲಾ ಮುಳುಗಿಸಿಬಿಡುತ್ತವೆ ಎಂದು 
ಪುರಾಣಗಳಲ್ಲಿ ಹೇಳಿದೆ. ಪ್ರಳಯಶಬ್ದದ ಇನ್ನೊಂದು ಅರ್ಥ ನಾಟ್ಯಶಾಸ್ತ್ರದಲ್ಲಿ 
ಹೇಳಿರುವ ಒಂದು ಸಾತ್ತ್ವಿಕ ಭಾವ. ಪ್ರಳಯೋ ನಷ್ಟಚೇಷ್ಟತಾ ಎಂದು ಅದರ 
ಅರ್ಥ. ಪ್ರೀತಿಯ ಅತಿಶಯದಿಂದ ಸಕಲ ಕ್ರಿಯೆಗಳೂ ನಿಂತುಹೋಗುವುದಕ್ಕೆ 
ಪ್ರಳಯ ಎಂದು ಅಲ್ಲಿ ಹೇಳಲಾಗಿದೆ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಪರಮಾತ್ಮನ 
ಅನುರಾಗ ಅತ್ಯಂತ ಉದ್ದೀಪಿತವಾದಾಗ ಉಂಟಾಗುವ ಮನಸ್ಸಿನ ಅವಸ್ಥೆಯೇ 


25 


ಪ್ರಳಯವಾದ್ದರಿಂದ . ಆಗ ಉಕ್ಕಿದ ಸಮುದ್ರವೇ ನಾವು ವರದರಾಜನ 
ಶರೀರದಲ್ಲಿ ಕಾಣುವ ಸಂದ್ರನೀಲವಣಿಪುಂಜಸಮಾನವಾದ ಕಾಂತಿ ಎಂದು 
ಕವಿ ಇಲ್ಲಿ ಉತ್ಪ್ರೇಕ್ಷಿಸಿದ್ದಾನೆ. 


ಯುಕ್ಕಾಗಮೇನ ಚಿ ಭವಾನ್‌ ಶಶಿವರ್ಣ ಏವ 

ನಿಷ್ಕಷ್ಟ ಸತ್ವಗುಣಮಾತ್ರವಿವರ್ತಮೂರ್ತಿ:ಃ | 

ಧತ್ತೇ ಕೃಪಾಂಬುಭರತಸ್ವಿಷಮೈಂದ್ರನೀಲೀಂ 

ಶುಭ್ರೋತಪಿ ಸಾಂಬುರಸಿತಃ ಖಲು ದೃಶ್ಯತೇತಬ್ಬಃ ॥ ೨೭ ॥ 


ಅನುವಾದ : ವರದರಾಜ, ನೀನು ಪರಿಶುದ್ಧ ಸತ್ತ್ವಗುಣದಿಂದಲೇ 
ನಿಷ್ಪನ್ನವಾದ ಶರೀರವುಳ್ಳವನು. ಆದ್ದರಿಂದ ಯುಕ್ತಿಗೆ ಅನುಗುಣವಾಗಿಯೂ, 
ಪುರಾಣವಚನಗಳಿಗೆ ಅನುಗುಣವಾಗಿಯೂ ನೀನು ಚಂದ್ರನಂತೆ ಬಿಳುಪಾದ 
ಬಣ್ಣವನ್ನುಳ್ಳವನೇ ಆಗಿರುವೆ. ಆದರೂ ನಿನ್ನಲ್ಲಿ ಕರುಣೆ ಎಂಬ ನೀರು 
ತುಂಬಿರುವ ಕಾರಣದಿಂದ ಇಂದ್ರನೀಲಮಣಿಕಾಂತಿಯಂತಹ ಹೊಳಪನ್ನುಳ್ಳ 
ದೇಹದನ್ನು ಪಡೆದಿರುವೆ. ಮೋಡವು ಸೃತಃ ಶುಭ್ರವಾದರೂ ನೀರಿನಿಂದ 
ತುಂಬಿದಾಗ ಕಪ್ಪಾಗಿ ಕಾಣುವುದಿಲ್ಲವೆ 9 

ವಿವರಣೆ : ಭಗವಾನ್‌ ವಿಷ್ಣು ಪೂರ್ಣಸತ್ತ್ಯಗುಣಮಯನು. ಆದ್ದರಿಂದ 
ಅವನು ಬಿಳುಪಾಗಿರುವುದು ಯುಕ್ತಿಯುಕ್ತ. ಹಾಗೆಯೇ ಕೆಲವು ಪುರಾಣ 
ವಚನಗಳೂ ಇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ 
ಎಂಬ ಶ್ಲೋಕವನ್ನಿಲ್ಲಿ ಸ್ಮರಿಸಬಹುದು. ಆದರೆ ವಿಷ್ಣು ನೀಲಮೇಘಶ್ಯಾಮ 
ಎಂದು ಪ್ರಸಿದ್ಧವಾಗಿರುವುದು ಹೇಗೆ ? ಅವನಲ್ಲಿ ಕಾರುಣ್ಯವೆಂಬ ನೀರು 
ತುಂಬಿರುವುದರಿಂದ ಅವನು ಹಾಗೆ ಕಾಣುತ್ತಾನೆಂದು ಇಲ್ಲಿ ಕವಿ ಹೇಳಿದ್ದಾನೆ. 
ಮೋಡವು ಸ್ವಯಂ ಬಿಳಿಯ ಬಣ್ಣದ್ದಾದರೂ ಅದರಲ್ಲಿ ನೀರು ತುಂಬಿರುವಾಗ 
ಅದು ಕಪ್ಪಾಗಿ ಕಾಣುತ್ತದೆ ಎಂದು ಇದಕ್ಕೆ ಸಮರ್ಥಕವಾಗಿ ಒಂದು 
ದೃಷ್ಟಾಂತವನ್ನು ಕೊನೆಯ ಸಾಲಿನಲ್ಲಿ ಕೊಟ್ಟಿದ್ದಾನೆ. ದೃಷ್ಟಾಂತಾಲಂಕಾರ. 


26 


ಸವಾ ೯ತಿಶಾಯಿಸಹಜದ್ಯುತಿಭೂಪಿತಸ್ವ 
ವಿಶ್ವೈಕನಾಯಕ ವಿಭೂಷಣಧಾರಣಂ ತೇ । 
ಆಬದ್ಧಸೌಷೃದಮಪಾರಸುಖಾಂಬುರಾಶೇ- 
ರ್ವೀಕ್ಷೇ ತವೈವ ವಿಷಯಾದಿಕುತೂಹಲೇನ ॥ ೨೮ ॥ 


ಅನುವಾದ : ಜಗತ್ತಿನ ಮುಖ್ಯ ನಾಯಕ ವರದರಾಜನೆ, ಎಲ್ಲವನ್ನೂ 
ಮೀರಿಸುವ ಸ್ವಾಭಾವಿಕ. ಕಾಂತಿಯಿಂದ ಕಂಗೊಳಿಸುವ ನೀನು 
ಆಭರಣಗಳನ್ನು ಧರಿಸಿರುವುದು ಸ್ವಯಂ ಪರಮಾನಂದರಾಶಿಯಾದ ನಿನಗೆ 
ಉಂಟಾದ ವಿಷಯಕುತೂಹಲಕ್ಕೆ ಸಮಾನವೆಂದು ತಿಳಿಯುತ್ತೇನೆ. 

ವಿವರಣೆ : ಭಗವಂತನಿಗೆ ಸಹಜವಾಗಿಯೇ ಅತಿಶಯಕಾಂತಿ ಇರುವುದರಿಂದ 
ಅವನು ಯಾವ ಒಡವೆಗಳನ್ನು ತೊಡಬೇಣಾಗಿಲ್ಲ ಆದರೂ 
ದಿವ್ಯಾಭರಣಗಳನ್ನು ಧರಿಸಿದ್ದಾನೆ. ಅವನು ಸ್ವಯಂ ನಿರತಿಠಯಾನಂದದ 
ಸಮುದ್ರ. . ಆದರೂ ಗೋಪಿಕಾವೃಂದದೊಡನೆ ನಾನಾ ವಿಧವಾದ 
ಆಟಗಳನ್ನಾಡಿ ಆನಂದಪಟ್ಟಿದ್ದು ಹೇಗೋ, ಒಡವೆಗಳನ್ನು ಧರಿಸಿರುವುದೂ 
ಹಾಗೇ ಕೇವಲ ಲೀಲಾರ್ಥವಾಗಿ ಎಂದು ಕವಿ ಇಲ್ಲಿ ವರ್ಣಿಸಿದ್ದಾನೆ. 


ಮಧ್ಯೇ ಸ್ಫುರನ್ಮಕರತೋರಣಮಂಡಲಸ್ಯ 

ಚಾಮೀಕರಾಭರಣಭೂಷಿತಸರ್ವಗಾತ್ರಃ। 

ಆದಿತ್ಯಬಿಂಬಗತಮಾಪ್ರಪದಾತ್‌ ಸುವರ್ಣಂ 

ಭಾಸಾ ಭವಾನನುಕರೋತಿ ಭವಂತಮೇವ ॥ ೨೯॥ 
ಅನುವಾದ ; ಮಕರತೋರಣಮಂಡಲದ ಮಧ್ಯದಲ್ಲಿ ಬಂಗಾರದ 
ಒಡವೆಗಳಿಂದ ಅಲಂಕೃತವಾದ. ಎಲ್ಲ ಅಂಗಗಳನ್ನುಳ್ಳ ನೀನು 


ಸೂರ್ಯಬಿಂಬದ ಮಧ್ಯದಲ್ಲಿ ಕಾಂತಿಮಯನಾಗಿ ಪಾದದಿಂದ ತಲೆಯವರೆಗೆ 
ಪೂರ್ಣವಾಗಿ ಸುವರ್ಣರೂಪನಾದ ನಿನ್ನನ್ನೇ ಅನುಕರಿಸುತ್ತಿ: ರುವೆ. 


ವಿವರಣೆ : ದೇವಾಲಯದಲ್ಲಿ ಭಗವತ್‌ಪ್ರತಿಮೆಯ ಸುತ್ತಲೂ ರಚಿಸಿರುವ 


27 


ಅಲಂಕಾರ ವಿಶೇಷಕ್ಕೆ ಮಕರತೋರಣವೆಂದು ಹೆಸರು. ಅದರ ಮಧ್ಯೆ ಶ್ರೀ 
ವರದರಾಜನು ಸುವರ್ಣಾಭರಣಗಳಿಂದ ಭೂಷಿತನಾಗಿ ಹೊಳೆಯುತ್ತಾ 
ಕಂಗೊಳಿಸುತ್ತಾನೆ, ಸೂರ್ಯ ಬಿಂಬದ ಮಧ್ಯದಲ್ಲಿ ಪೂರ್ಣವಾಗಿ 
ಸುವರ್ಣಾಕಾರದಲ್ಲಿ ಶೋಭಿಸುವ ಪುರುಷನೇ ವಿಷ್ಣುವೆಂದು ಶ್ರುತಿಗಳು 
ಹೇಳುತ್ತವೆ. "ಯ ವಿಷೋತಂತರಾದಿತ್ವೇ ಹಿರಣ್ಮಯಃ ಪುರುಷೋ ದೃಶ್ಯತೇ 
ಹಿರಣೃಶ್ಥಶ್ರುಃ ಹಿರಣ್ಯಕೀಶಃ ಆ ಪ್ರಣಖಾಶ್‌ ಸರ್ವ ಏವ ಸುವರ್ಣಳ' 
ಇತ್ಯಾದಿ ಉಪನಿಷದ್‌ವಾಕ್ಯ್ಕಗಳು ಇದರಲ್ಲಿ ಪ್ರಮಾಣ. ಈ ಕಾರಣದಿಂದ 
ದೇವಾಲಯದಲ್ಲಿ ಶೋಭಿಸುವ ವರದರಾಜನು ಸೂರ್ಯಬಿಂಬದಲ್ಲಿ 
ಹೊಳೆಯುವ ತನ್ನನ್ನೇ ಅನುಕರಿಸುತ್ತಿದ್ದಾನೆ ಎಂದಿಲ್ಲಿ ಕವಿ ಚಮತ್ಕಾರದಿಂದ 
ಹೇಳಿದ್ದಾನೆ. ಅನನ್ನಯವೆಂಬ ಅಲಂಕಾರ ಅಥವಾ ಅವಸ್ಥಾಭೇದದಿಂದ 
ಸಾದೃತ್ಯವನ್ನು ಕಲ್ಪಿಸಿಕೊಂಡರೆ ಉಪಮಾಲಂಕಾರ. 

ಸೇವಾರಸಾಗತಸುರಾದ್ಯನುಬಿಂಬದೃಶ್ಯಂ 

ಭೂಷಾಮಣಿಪ್ರಕರದರ್ಶಿತಸರ್ವವರ್ಣಮ್‌ | 

ತ್ವಾಂ ವಿಶ್ವರೂಪವಪ್ರಷೇವ ಜನಂ ಸಮಸ್ತಂ 

ಪಶ್ಯಾಮಿ ನಾಗಗಿರಿನಾಥ ಕೃತಾರ್ಥಯಂತಮ್‌ ॥೩೦॥ 


ಅನುವಾದ : ಹಸಿಗಿರಿನಾಥ ವರದರಾಜ, ನಿನ್ನ ಸೇವೆಗಾಗಿ ಬಂದಿರುವ 
ಅನೇಕ ದೇವತೆಗಳು ನಿನ್ನ ವಿಗ್ರಹದಲ್ಲಿ ಪ್ರತಿಬಿಂಬಿತರಾಗಿ ಕಾಣುತ್ತಾರೆ. ನಿನ್ನ 
ಒಡವೆಗಳಲ್ಲಿರುವ ರತ್ನಗಳ... ಸಮೂಹವು ಎಲ್ಲ ವರ್ಣಗಳನ್ನೂ 
ತೋರಿಸುತ್ತದೆ. ವಿಶ್ವರೂಪವನ್ನು ಧರಿಸಿ ಸಮಸ್ತ ಜನರನ್ನೂ 
ಕೃತಾರ್ಥಗೊಳಿಸುತ್ತಿರುವಂತೆ ತೋರುವ ನಿನ್ನನ್ನು ನಾನು ನೋಡುತ್ತಿದ್ದೇನೆ. 
ವಿವರಣೆ : ಭಗವದ್ಗೀತೆಯಲ್ಲಿ ವಿಶ್ವರೂಪದರ್ಶನ ಸಂದರ್ಭದಲ್ಲಿ 
""ಪಶ್ಯಾಮಿ ದೇವಾಂಸ್ತವ ದೇವ ದೇಜೀ'' “ನಾನಾವರ್ಣಾಕೃಶೀನಿ ಚ'' 
ಮುಂತಾದ ವರ್ಣನೆಗಳಿವೆ. ಭಗವಂತನ ಶರೀರದಲ್ಲಿ ಎಲ್ಲ ದೇವತೆಗಳನ್ನೂ 
ಎಲ್ಲ ಬಣ್ಣಗಳನ್ನೂ ಅರ್ಜುನ ಕಂಡನಂತೆ. ಈಗ ವರದರಾಜನ ಶರೀರದಲ್ಲಿ 
ಸೇವಾಗತರಾದ ದೇವತೆಗಳು ಪ್ರತಿಬಿಂಬರೂಪದಿಂದ ಕಾಣುತ್ತಾರೆ. 


28 


ಆಭರಣಗಳ ರತ್ನಗಳು ಅನೇಕ ಬಣ್ಣಗಳಿಂದ ತುಂಬಿವೆ. ಆದ್ದರಿಂದ ಸಮಸ್ತ 

ಜನರನ್ನೂ ಕತಾರ್ಥರನಾಗಿ ಮಾಡಲು ವಿಶರೂಹವನು ತೋರಿಸುತಿರುವ 
೩ ಆ ಲ್ನ ವ ಷ್ಠ ಬಿ 

ಪರಮಾತ್ಮನೇ ವರದರಾಜ ಎಂದು ಕವಿಯು ಇಲ್ಲಿ ಭಾವಿಸುತ್ತಾನೆ. 


ಶೃಂಗೀಸುವರ್ಣರುಚಿಪಿಂಜರಿತೈಕಭಾಗಾ- 

ಸ್ವಂಗೇಷು ದೇವ! ತವ ಭೂಷಣಮೌೌಕ್ರಿಕಾನಿ | 
ಪ್ರತ್ಯಕ್ಷಯಂತಿ ಭವತಃ ಪ್ರತಿರೋಮಕೂಪ- 
ವಿಶ್ರಾಂತಸಾಂದ್ರಜಗದಂಡಸಹಸ್ರಶೋಭಾಮ್‌ ॥೩೧॥ 


ಅನುವಾದ : ವರದರಾಜ, ನಿನ್ನ ಒಡವೆಗಳಲ್ಲಿರುವ ಮುತ್ತುಗಳು 
ಅಲಂಕಾರಕ್ಕಾಗಿ ಉಪಯೋಗಿಸಿರುವ ಪರಿಶುದ್ದ ಚಿನ್ನದ ಪ್ರತಿಫಲನದಿಂದ 
ಭಾಗಶಃ ಪಿಂಜರ (ಕೆಂಪು ಮಿಶ್ರಿತ ಹಳದಿ) ವರ್ಣದಿಂದ ಕೂಡಿಕೊಂಡು ನಿನ್ನ 
ಒಂದೊಂದು ರೋಮಕೂಪದಲ್ಲಿ ಅಡಗಿರುವ ಸಾವಿರಾರು ಬ್ರಹ್ಮಾಂಡಗಳ 
ವೈಭವವನ್ನು ಪ್ರತ್ಯಕ್ಷ ಮಾಡಿಕೊಡುತ್ತಿದೆ. 

ವಿವರಣೆ : ಪರಮಾತ್ಮನ ಒಂದೊಂದು ರೋಮಕೂಪದಲ್ಲೂ 
ಬ್ರಹ್ಮಾಂಡಗಳು ಅಡಗಿರುತ್ತವೆ. ಆದ್ದರಿಂದಲೇ ಅವನನ್ನು ಅಖಿಲಾಂಡ 
ಬ್ರಹ್ಮಾಂಡಕೋಟಿನಾಯಕ ಎಂದು ಕರೆಯುತ್ತಾರೆ. ಈಗ ವರದರಾಜನ 
ದಿವ್ಯಮಂಗಳವಿಗ್ರಹದ ಆಭರಣಗಳಲ್ಲಿ ಹೊಳೆಯುವ ಮುತ್ತುಗಳು ಭಾಗಶಃ 
ಬಿಳುಪಾಗಿಯೂ, ಭಾಗಶಃ ಹಳದಿ ಮಿಶ್ರಿತ ಕೆಂಪುಬಣ್ಣವುಳ್ಳವಾಗಿಯೂ ಇವೆ, 
ಏಕೆಂದರೆ ಬೆಳ್ಳಗಿರುವ ಮುತ್ತುಗಳಲ್ಲಿ ಅಲಂಕಾರಸುವರ್ಣ ಪ್ರತಿಫಲಿಸುತ್ತದೆ. 
ತೇ ಚಾಂಡಕಾಹಾಲೇ ರಜತಂ ಚ ಸುವರ್ಣಂ ಚಾಭವತಾಮ್‌ । 
ಶದ್ಯದ್‌ರಜತಂ ಸೇಯಂ ಪೃಥಿವೀ ಯತ್‌ಸುವರ್ಣಂ ಸಾ ದಃ ಇತ್ಯಾದಿ 
ಶ್ರುತಿಯನ್ನು ಅನುಸಂಧಾನಮಾಡಿಕೊಂಡು ಈ ಪದ್ಯವನ್ನು ಕವಿ ರಚಿಸಿದ್ದಾನೆ. 


29 


ಆಬದ್ದಪಂಕ್ರಿಮಹಿತಾನಿ ತವ ತ್ರಿಧಾಮನ್‌ 

ವೀಧ್ರಾಣಿ ಹೀರಶಕಲಾನಿ ವಿಭೂಷಣೇಷು | 

ಸಮ್ಮೋಹನಾನಿ ಸರಸೀರುಹಲೋಚನಾನಾಂ 

ಮಂತ್ರಾಕ್ಷರಾಣಿ ಕಲಯೇ ಮಕರದ್ವಜಸ್ಯ ॥ ೩೨॥ 
ಅನುವಾದ : ಸೃಷ್ಟಿಸ್ಥಿತಿಲಯಗಳಲ್ಲಿ ಬ್ರಹ್ಮ-ವಿಷ್ಣು- ಮಹೇಶ್ವರರೆಂಬ 
ಮೂರು ರೂಪಗಳನ್ನು ಧರಿಸುವ ಮೂಲೋಕದೊಡೆಯ ವರದರಾಜನೆ, 
ನಿನ್ನ ಒಡವೆಗಳಲ್ಲಿ ಪ್ರತಿಫಲಿಸುವ ಪರಿಶುದ್ಧವಜ್ರಖಂಡಗಳು ಕಮಲ 
ನಯನೆಯರಿಗೆಲ್ಲಾ ಸಮ್ಮೋಹಕವಾಗಿರುವ ಮನ್ನಥಮತ್ರಾಕ್ಷರಗಳೆಂದು 
ತಿಳಿಯುತ್ತೇನೆ. 
ವಿವರಣೆ :; ಮನ್ಮಥಮಂತ್ರದ ಬೀಜಾಕ್ಷರಗಳು ಹೇಗೆ ತರುಣಿಯರಿಗೆ 
ಮೋಹಕವೋ ಹಾಗೆ ವರದರಾಜನ ಆಭರಣಗಳಲ್ಲಿ ಹೊಳೆಯುವ 
ವಜ್ರಖಂಡಗಳೂ  ಮೋಹಕವಾಗಿಜಿ ಎಂಬ ಭಾವನೆಯಿಂದ ಆ 
ವಜ್ರಖಂಡಗಳೇ ಬೀಜಾಕ್ಷರಗಳೆಂದು ಕವಿ ಉತ್ಪ್ರೇಕ್ಷಿಸಿದ್ದಾನೆ. 

ಆಪಾದಮಲಿವಿಧೃತೇಷು ವಿಭಾಂತಿ ದೇವ 

ಸ್ನೂಲೇಂದ್ರನೀಲಮಣಯೋ ಮಣಿಭೂಷಣೇಷು | 

ರಾಗಾದುಪೇತ್ಯ ತವ ಸುಂದರ ತತ್ತದಂಗೇ 

ಲಗ್ನಾನಿ ಲೋಕಸುದೃಶಾಮಿವ ಲೋಚನಾನಿ ॥ ೩೩ ॥ 
ಅನುವಾದ : ವರದರಾಜ, ನೀನು ಕಾಲಿನಿಂದ ತಲೆಯವರೆಗೆ ಎಲ್ಲ 
ಅಂಗಗಳಲ್ಲಿ ಧರಿಸಿರುವ ಆಭರಣಗಳಲ್ಲಿ ಪ್ರತಿಬಿಂಬಿತವಾದ ದಪ್ಪ 
ಇಂದ್ರನೀಲರತ್ನಗಳು ಪ್ರೀತಿಯಿಂದ ತಾವಾಗಿ ಬಂದು ಆ ಅಂಗಗಳಲ್ಲಿ 
ಅಂಟಿಕೊಂಡ ಸುಂದರೀನಯನಗಳಂತೆ ಕಂಗೊಳಿಸುತ್ತಿವೆ. 
ವಿವರಣೆ : ಸುಂದರಿಯರ ಕಣ್ಣುಗಳು ಅಗಲವಾಗಿಯೂ ಕಪ್ಪಾಗಿಯೂ 
ಇರುವುದರಿಂದ ಇಲ್ಲಿ ಅವುಗಳನ್ನು ಇಂದ್ರನೀಲಮಣಿಗಳಿಗೆ ಹೋಲಿಸಿದೆ. 
ಪ್ರೀತಿಯಿಂದ ಬಂದು ಅಂಟಿಕೊಂಡಿರುವ ಕಣ್ಣುಗಳೇ ಈ ಇಂದ್ರನೀಲ 
ಮಣಿಗಳೆಂದು ಹೇಳಿರುವುದರಿಂದ ಇದು ಉತ್ಪ್ರೇಕ್ಷೆ 


30 


ತ್ವಾಂ ವೀಕ್ಷ್ಯ ಮುಕ್ತಿದ ಜನಾಸ್ತರಣಿಂ ಸಖಾಯಂ 
ಭಿಂದ್ಯುಃ ಕಿಲೇಕಿ ತವ ಭೂಷಣಪದ್ಧರಾಗಾಃ | 

ಶಂಕೇ ಚಿರಂ ಜನದೃಶಃ ಸ್ವತರೈಃ ಕ್ಷಿಪಂತಿ 
ತನ್ಮಾತ್ರತೋಪಪಿ ತವ ಮುಕ್ತಿದತಾಮಬುದ್ಹ್ವಾ 1೩೪ || 


ಅನುವಾದ : ಎಲ್ಲ ಭಕ್ತರಿಗೆ ಮುಕ್ತಿಯನ್ನು ನೀಡುವ ವರದರಾಜ, ನಿನ್ನನ್ನು 
ಸಾಕ್ಷಾತ್ಯರಿಸಿಕೊಂಡವರು, ತಮ್ಮ ಸ್ನೇಹಿತನಾದ ಸೂರ್ಯನನ್ನು ಭೇದಿಸಿ 
ಬಿಡುತ್ತಾರೆ ಎಂಬ ಶಂಕೆಯಿಂದಲೋ ಎಂಬಂತೆ ನಿನ್ನ ಆಭರಣಗಳಲ್ಲಿರುವ 
ಪದ್ಗರಾಗಗಳು ಜನಷ್ಷಳ ಕಣ್ಣುಗಳನ್ನು ಕೋರೈಸುವ ತಮ್ಮ ಕಿರಣಗಳಿಂದ 
ಹಿಂದಕ್ಕೆ ಅಟ್ಟುತ್ತವೆ. ನಿನ್ನ ಆಭರಣಕಾಂತಿಯನ್ನು ನೋಡಿದ ಮಾತ್ರಕ್ಕೆ ನೀನು 
ಮುಕ್ತಿಯನ್ನು ಕೊಡುವೆಯೆಂಬುದನ್ನು ಅರಿಯದೆ ಹಾಗೆ ಅದು 
ಮಾಡುವುವೆಂದು ಊಹಿಸುತ್ತೇನೆ. * 


ವಿವರಣೆ : ಮುಕ್ತಿಯನ್ನು ಪಡೆದವರು ಸೂರ್ಯಮಂಡಲವನ್ನು 
ಭೇದಿಸಿಕೊಂಡು ಮೇಲೆ ಹೋಗುವರೆಂದು ಶ್ರುತಿ ಹೇಳುತ್ತದೆ. ಪದ್ಮರಾಗ 
ಮಣಿಗಳು ಸೂರ್ಯನಂತೆ ಕೆಂಪಗೆ ಹೊಳೆಯುವುದರಿಂದ ಅವು ಸೂರ್ಯನ 
ಮಿತ್ರರೆಂದು ಕವಿಯ ಕಲ್ಪನೆ. ತಮ್ಮ ಮಿತ್ರನು ತೂತಾಗುವುದನ್ನು ತಪ್ಪಿಸಲೋ 
ಎಂಬಂತೆ ತಮ್ಮ ಕಾಂತಿಯಿಂದ, ನೋಡುವವರ ಕಣ್ಣುಗಳನ್ನು ಕೋರೈಸಿ 
ಮುಚ್ಚುವಂತೆ ಮಾಡುತ್ತಿವೆ ಎಂದು ಇಲ್ಲಿ ಉತ್ಪೇಕ್ಷಿಸಲಾಗಿದೆ. ಆದರೇನಂತೆ, 
ಕ್ಷಣಕಾಲ ವರದರಾಜನ ಎದುರಿಗೆ ನಿಂತು ಅವನನ್ನು ನೋಡಲು ಕಣ್ಣು 
ತೆರೆದರೆ ಸಾಕು, ಅಷ್ಟರಿಂದಲೇ ಸಂತುಷ್ಟನಾದ ಭಗವಂತನು ಮುಕ್ತಿಯನ್ನು 
ನಿಶ್ಚಿತವಾಗಿ ನೀಡುತ್ತಾನೆಂದು ಆ ಪದ್ಮರಾಗಗಳಿಗೆ ತಿಳಿಯದು ಎಂದೂ ಕೆವಿ 
ಹೇಳಿದ್ದಾನೆ. ರಾಜನ ಬಳಿಗೆ ಹೋಗಲು ಅಹೇಕ್ಷಿಸುವವರು ಬಾಗಿಲ ಬಳಿ 
ಬಂದಾಗ ದ್ವಾರಪಾಲಕರು ತಡೆಯುತ್ತಾರೆ. ಆದರೆ ಸ್ವಾಮಿಯ ಕೃಪಾಪಾತ್ರರು 
ಅವರೆಂದು ತಿಳಿದಾಗ ಒಳಗೆ ಹೋಗಲು ಬಿಡುತ್ತಾರೆ. ' ಹಾಗೆ ಇಲ್ಲಿಯೂ 
ಭಗವಂತನ ದರ್ಶನ ಕ್ಷಣಕಾಲಾನಂತರ ಭಕ್ತರಿಗೆ ದೊರಕುವುದರಲ್ಲಿ 
ಸಂಶಯವಿಲ್ಲವೆಂದು ಸೂಚಿತವಾಗಿದೆ. 


31 


ಪಾದಾವುಪೇಂದ್ರ ಸುಕುಮಾರತಮಾವಿಮ್‌ ತೇ 
ಭೂಷಾಭರಾದರುಣಿಮಾನಮಿವೋದ್ದಿರಂತೌ || 
ಇತ್ನಂ ಕಿಮಸ್ತಿ ಸುಕುಮಾರಮಿತೀವ ಬೋದ್ದುಂ 
ಲೋಕತ್ರಯೇತಪಿ ಚ ಶರೈಃ ಸ್ಪೃಶತಃ ಪದಾರ್ಥಾನ್‌ 11೩೫ | 


ಅನುವಾದ : ಉಪೇಂದ್ರನೆಂಬ ನಾಮಧೇಯವನ್ನುಳ್ಳ ವರದರಾಜನೆ, ನಿನ್ನ 
ಹಾದಗಳು ಅತ್ಯಂತ ಮೃದುವಾಗಿವೆ.' ಅವುಗಳಿಗೆ ಧರಿಸಿರುವ ಭೂಷಣಗಳ 
ಭಾರವನ್ನು ಸಹಿಸಲಾರದೆಯೋ ಎಂಬಂತೆ ಅವು ಕೆಂಪುಕಾಂತಿಯನ್ನು 
ಹೊರಸೂಸುತ್ತಿವೆ. ಮೂರು ಲೋಕಗಳಲ್ಲಿ ನಮ್ಮಷ್ಟು ಸುಕುಮಾರವಾದ 
ಪದಾರ್ಥ ಬೇರೆ ಯಾವುದಾದರೂ ಇದೆಯೇ ಎಂದು ಪರೀಕ್ಷಿಸಲೋ 
ಎಂಬಂತೆ ಅವು ತಮ್ಮ ಕಿರಣಗಳಿಂದ ಎಲ್ಲ ಪದಾರ್ಥಗಳನ್ನು ಮುಟ್ಟುತ್ತಿವೆ. 
ವಿವರಣೆ : ವಿಷ್ಣು ಒಂದು ಅವತಾರದಲ್ಲಿ ಇಂದ್ರನ ತಮ್ಮನಾಗಿ 
ಕಾಣಿಸಿಕೊಂಡ ಕಾರಣದಿಂದ ಅವನಿಗೆ ಉಪೇಂದ್ರ ಎಂಬ ಹೆಸರು ಬಂತು. 
ಉಪೇಂದ್ರ ಇಂದ್ರಾವರಜಃ ಚಕ್ರಪಾಣಿಶ್ಚತುರ್ಭುಜಃ ಎಂದು ಅಮರಕೋಶ 
ಹೇಳುತ್ತದೆ. ಅವನ ಪಾದಗಳು ಮೃದುವಾಗಿ ಕೆಂಪುಬಣ್ಣದ ಕಾಂತಿಯಿಂದ 
ಕೂಡಿದೆ. ಅದನ್ನು ಆಧಾರವಾಗಿಟ್ಟುಕೊಂಡು ಕವಿಯು, ತಮ್ಮ 
ಕೆಂಪುಕಿರಣಗಳ ಲೋಕದ ಎಲ್ಲ ಪದಾರ್ಥಗಳನ್ನು ಮುಟ್ಟಿಮುಟ್ಟಿ ನೋಡಿ 
ಏನಾದರೂ ತಮಗಿಂತ ಮೃದುವಾಗಿರುವುದು ಇದೆಯೇ ಎಂದು ಆ 
ಪಾದಗಳು ಪರೀಕ್ಷಿಸುತ್ತಿರುವಂತೆ ತೋರುತ್ತದೆ ಎಂದು ಉತ್ಸೇಕ್ಷಿಸಿದ್ದಾನೆ. 
"ಕರ' ಎಂಬ ಪದಕ್ಕೆ ಕಿರಣ ಮತ್ತು ಕ್ಸ ಎಂಬ ಎರಡು ಅರ್ಥಗಳಿರುವುದರಿಂದ 
ಮೃದುವಾದ ವಸ್ತುಗಳನ್ನು ಕೈಗಳಿಂದ ಮುಟ್ಟಿ ಮುಟ್ಟಿ ನೋಡುವ ಸನ್ನಿವೇಶ 
ಇಲ್ಲಿ ಸೂಚ್ಯವಾಗಿದೆ. ಫಲೋತ್ಸೇಕ್ಷಾಲಂಕಾರ. 

ಮೂರ್ತಿಂ ಪ್ರಸಾಧಯತಿ ತೇ ಚರಣಾಂಶುಪುಂಜ- 

ಸ್ಲಾಂ ಜೈಮಿನಿಃ ಕಥಮಧೀಶ ನಿರಾಕರೋತು | 

ಸರ್ವತ್ರ ಯೋಗಮುಪಪಾದಯತಾರುಣಿಮ್ನ- 

ಸ್ನೇನಾರುಣಾಧಿಕರಣೇ ಹಿ ಮುನಿಸ್ಸ ಭಗ್ಗಃ ॥ ೩೬ ॥ 
ಅನುವಾದ : ಜಗದೀಶ್ನರನೆ, ನಿನ್ನ ಪಾದಗಳ ಕಾಂತಿಕಿರಣಸಮೂಹವು 


32 


ನಿನ್ನ ವಿಗ್ರಹವನ್ನು ಅಲಂಕರಿಸುತ್ತಿದೆ. ಅದನ್ನು ಜೈಮಿನಿಯು ಹೇಗೆ ತಾನೆ 
ನಿರಾಕರಿಸಲು ಸಾಧ್ಯ ? ಎಲ್ಲ ಕಡೆ ತನ್ನ ಅರುಣಿಮೆ (ಕೆಂಪು ಕಾಂತಿ) ಯನ್ನು 
ಹರಡುತ್ತಿರುವ ಆ ಚರಣಕಿರಣಸಮೂಹವು ಅರುಣಾಧಿಕರಣದಲ್ಲೂ ಆ 
ಜೈಮಿನಿಯ ವಾದವನ್ನು ಭಗ್ಗಮಾಡಿದೆಯಲ್ಲವೆ 9 

ವಿವರಣೆ : ಜೈಮಿನಿ ಮೀಮಾಂಸಾಸೂತ್ರಕಾರ ಪೂರ್ವಮೀಮಾಂಸಾ 
ಶಾಸ್ತ್ರದ ಪ್ರಕಾರ ದೇವತೆಗಳಿಗೆ ವಿಗ್ರಹ ಅಥವಾ ಮೂರ್ತಿಯೇ ಇಲ್ಲ. ಆದರೆ 
ವರದರಾಜನ ಕಾಂತಿಪುಂಜರಂಜಿತವಾದ ಮೂರ್ತಿಯನ್ನು ಆ ಜೈಮಿನಿ 
ನಿರಾಕರಿಸಲು ಹೇಗೆ ಸಾಧ್ಯ? ಚರಣಕಿರಣಸಮೂಹವು ಎಲ್ಲ ವಸ್ತುಗಳಿಗೂ 
ಕೆಂಪುಬಣ್ಣವನ್ನೆರಚುತ್ತಿದೆ. ಮೀಮಾಂಸಾಶಾಸ್ತ್ರದ ಅರುಣಾಧಿಕರಣದಲ್ಲಿ 
ಆರುಣ್ಯದ ಯೋಗವು ಎಲ್ಲ ವಸ್ತುಗಳಿಗೂ ಇಲ್ಲ ಕೇವಲ ಪಶುವಿಗೆ ಮಾತ್ರ 
ಎಂದು ಅರುಣಯಾ ಪಿಂಗಾಶ್ಟ್ಯಾ ಏಕಹಾಯನ್ವಾ ಸೋಮಂ ಕ್ರೀಣಾತಿ ಎಂಬ 
ವಾಕ್ಯದ ಸಂದರ್ಭದಲ್ಲಿ ಸಿದ್ದಾಂತಿಸಿದ್ದಾನೆ ಜೈಮಿನಿ. ಎಲ್ಲ ವಸ್ತುಗಳಿಗೆ 
ಆರುಣ್ಯದ (ಅರುಣವರ್ಣದ ಇ ಕೆಂಪು ಬಣ್ಣದ) ಯೋಗವನ್ನು ಕಲ್ಪಿಸುತ್ತಿರುವ 
ವರದರಾಜಸ್ವಾಮಿಯ ಹಾದಕಾಂತಿಯು ಆ ಸಿದ್ದಾ ಂತವನ್ನು ಭಗ್ನ 
ಮಾಡುತ್ತಿದೆ. ಆದ್ದರಿಂದ ಆ ಚೈಮಿನಿಯ ಇನ್ನೊಂದು ಸಿದ್ಧಾಂತವಾದ 
ದೇವತಾಮೂರ್ತಿನಿರಾಕರಣವೂ ಭಗ್ಗವಾದಂತೆ ಎಂದು ಕವಿ ಇಲ್ಲಿ 
ಸೂಚಿಸುತ್ತಿದ್ದಾನೆ. ಭಕ್ತರ ಉದ್ದಾರಕ್ಕೆ ಸಗುಣದೇವಶೋಪಾಸನೆ ಅತ್ಯಾವಶ್ಯಕ 
ವೆಂದು ಇದರ ತಾತ್ಪರ್ಯ. 


ಅಂತಸ್ತಮಾಂಸಿ ಯಮಿನಾಮಪಸಾರಯಂತೀ 

ಶೃತ್ಚಂಕಜಾನ್ಯಪಿ ಚ ನಾಥ ವಿಕಾಸಯಂತೀ । 

ಭಕ್ತಪ್ರವೇಕಭವವಾರಿನಿಧೇಸ್ತರಣ್ಯೋ- 

ಸ್ವತ್‌ ಪಾದಯೋರ್ಜಯತಿ ಕಾಪಿ ಮಯೂಖಮಾಲಾ (೩೭ 1 
ಅನುವಾದ : ಜಗನ್ನಾಥ ವರದರಾಜ, ನಿನ್ನ ಪಾದಗಳ ಅನಿರ್ವಚನೀಯ 


ಕಾಂತಿಕಿರಣಗಳ ಮಾಲೆಯು ಯೋಗಿಗಳ ಒಳೆಗತ್ತಲೆಯನ್ನು ಕಳೆಯುತ್ತದೆ, 
ಅವರ ಹೃದಯಕಮಲಗಳನ್ನು ಅರಳಿಸುತ್ತದೆ. ಅಲ್ಲದೆ, ಶ್ರೇಷ್ಠ ಭಕ್ತರು 


33 


ಸಂಸಾರ ಸಾಗರವನ್ನು ದಾಟುವುದಕ್ಕೆ ನೌಕಿಗಳಾಗಿ ಆ ಹಾದಗಳು 
ಸಹಾಯಕವಾಗುತ್ತವೆ. ಆ ಚರಣಮಯೂಖಮಾಲೆ ಎಲ್ಲೆಲ್ಲೂ 
ಜಯಿಸುತ್ತದೆ. 
ವಿವರಣೆ : ಸೂರ್ಯನ ಕಿರಣಗಳ ಮಾಲೆಯು ಹೊರಗಿನ ಕತ್ತಲನ್ನು ಕಳೆದು 
ಸರೋವರಗಳ್ಳಲ್ಲಿರುವ ತಾವರೆಗಳನ್ನು ಅರಳಿಸುತ್ತದೆ. ಭಗವಂತನ ಪಾದಗಳ 
ಕಿರಣಮಾಲೆಯು ಒಳಗಿನ ಅಂಧಕಾರವೆಂಬ ಕತ್ತಲೆಯನ್ನು ಕಳೆದು 
ಹೃದಯವೆಂಬ ಕಮಲವನ್ನು ಅರಳಿಸುತ್ತದೆ. ಪರಮಾತ್ಮನ ಹಾದಗಳೇ 
ಸಂಸಾರವೆಂಬ ಸಮುದ್ರವನ್ನು ದಾಟಿಸುವ ದೋಣಿಗಳು. ಅವುಗಳ 
ಅನಿರ್ವಚನೀಯ ಕಾಂತಿಮಾಲೆಯು ಜಯಿಸಲಿ - ಎಂದು ಇದರ ತಾತ್ಪರ್ಯ. 
ಭವ (ಸಂಸಾರ)ವೇ ವಾರಿನಿಧಿ (ಸಮುದ್ರ), ಅದಕ್ಕೆ ಭಗವಂತನ ಹಾದಗಳೇ 
ತರಣಿಗಳು (ನೌಕೆಗಳು) ಎಂದು ವರ್ಣಿಸಿರುವುದರಿಂದ ರೂಪಕ. 
ಮುಷ್ಣನ್‌ ಪ್ರಭಾತಸಮಯೇಷು ಮುರಾಂತಕಾರಿನ್‌ 
ಅಂಘ್ರಿದ್ವಯಶ್ರಿಯಮಶಸ್ಕರತಸ್ಕರಸ್ತೆ. € | 
ಯತ್‌ ಪ್ರಾಪ್ಯತೇ ನ ಕರಭಂಗಮಮುಷ್ಯ ಬಾಲ- 
ಮಿತ್ರತ್ವಮೇವ ಮಿಷತಿ ಧ್ರುವಮತ್ರ ಹೇತುಃ ॥ ೩೮ || 
ಅನುವಾದ : ಮುರಾರಿ, ಪ್ರಾತಃಕಾಲದಲ್ಲಿ ಸೂರ್ಯನೆಂಬ ಕಳ್ಳನು ನಿನ್ನ 
ಪಾದದ್ವಯದ ಅರುಣಕಾಂತಿಯನ್ನು ಕದಿಯುತ್ತಾನೆ. ಆದರೆ ಅವನಿಗೆ ಕರಗಳ 
(ಕೈಗಳ ಹಾಗೂ ಕಿರಣಗಳ) ಛೇದವಾಗುವುದಿಲ್ಲ. ಅದಕ್ಕೆ ಕಾರಣ ನಿಶ್ಚಿತವಾಗಿ 
ಆ ಸೂರ್ಯನ ಬಾಲಮಿತ್ರತ್ನವೇ ಆಗಿದೆಯೆಂದು ತೋರುತ್ತದೆ. 
ಎಟರಣೆ : ಬೆಳಗಿನ ಜಾವದಲ್ಲಿ ಅರುಣೋದಯದ ವೇಳೆಯಲ್ಲಿ 
ಮೂಡಿಬರುವ ಸೂರ್ಯ ತುಂಬಾ ಕೆಂಪಗಿರುತ್ತಾನೆ. ವರದರಾಜನ 
ಪಾದಗಳಲ್ಲಿದ್ದ ಅರುಣಕಾಂತಿಯನ್ನು ಕದ್ದು ಅದರಿಂದಲೇ ಕೆಂಪಗಾಗಿದ್ದಾನೆ 
ಎಂದು ಕವಿ ಉತ್ಪೇಕ್ಷಿಸಿದ್ದಾನೆ. ಕರ ಶಬ್ಧಕ್ಕೆ ಕೈ ಮತ್ತು ಕಿರಣ ಎಂಬ ಎರಡು 


ಅರ್ಥಗಳು, ಪ್ರತಿದಿನವೂ ಕದಿಯುವವನಿಗೆ ಕೈ ತತ್ತರಿಸುವ ಶಿಕ್ಷೆಯನ್ನು 


34 


ಕೊಡಬೇಕು. ಆದಕಿ ಸೂರ್ಯನಿಗೇಕೆ ಕರಚ್ಛೇದವಾಗಿಲ್ಲ ? ಏಕಿಂದರೆ 
ಅವನು ಬಾಲಮಿತ್ರ. ಈ ಬಾಲಮಿತ್ರ ಎಂಬ ಪದಕ್ಕೂ ಎರಡು ಅರ್ಥಗಳಿವೆ. 
ಎಳೆಯ ಸೂರ್ಯ ಎಂದು ಒಂದು ಅರ್ಥವಾದರೆ ಚಿಕ್ಕಂದಿನ ಗೆಳೆಯ ಎಂದು 
ಇನ್ನೊಂದು ಅರ್ಥ. ಮಕ್ಕಳಿಗೂ ಮಿತ್ರರಿಗೂ ಯಾವ ಅಪರಾಧಕ್ಕೂ 
ಮಹಾತ್ಮರು ಶಿಕ್ಷ ಕೊಡುವುದಿಲ್ಲವಾದ್ದರಿಂದ ಅದೇ ಸೂರ್ಯನಿಗೆ 
ಶಿಕ್ಷೆಯಾಗದಿರಲು ಕಾರಣವೆಂದು ಕವಿಯ ಕಲ್ಪನೆ. ಹೇತೂಶೈೇಕ್ಷೆ. 


ಅಂಫಿ೨ ದ್ವಯಸ್ಯ ತವ ಸಂತತಮಂತರಂಗ- 
ಮಂಭೋಜವರ್ಗಮಿಹ ಯೋಜಯತಿ ಶ್ರಿಯಾ ಯತ್‌ | 
ಉತ್ಕೋಚದಾನಮಿದಮುಷ್ಣಕರಸ್ಯ ಬಾಲ್ಯಾತ್‌ 
ಸತ್ಕಾಂತಿರತ್ನಚಯ ಚೋರಣತತ್ಪರಸ್ಯ ॥ ೩೯ ॥ 


ಅನುವಾದ : ಬಾಲ್ಕದಿಂದಲೂ ಪಾದಕಾಂತಿಯೆಂಬ ರತ್ನವನ್ನು 
ಕದಿಯುವುದರಲ್ಲಿ ನಿರತನಾದ ಸೂರ್ಯನು ಆ ಪಾದಗಳಿಗೆ 
ಆಷ್ಟಸ್ನೇಹಿತರೆನಿಸಿದ ಕಮಲಗಳೆ ಸಮೂಶಕ್ಕೆ ಕಾಂತಿಯನ್ನು 
ತಂದುಕೊಡುವುದೇನಿದೆಯೋ ಅದು ಕೇವಲ ಲಂಚವನ್ನು ಅವನು 
ಕೊಟ್ಟಂತಾಯಿತಪ್ಪೆ. 


ಎವರಣೆ : ಕೆಂಪುಬಣ್ಣದ ತಾವರೆಹೂಗಳು ಪರಮಾತ್ಮನ ಪಾದಗಳಂತೆ 
ಕಾಣುವುದರಿಂದ ಅವು ಪರಸ್ಪರ ಆಪ್ತರೆಂದು ಕವಿಸಮಯಸಿದ್ಧವಾಗುತ್ತದೆ. 
ಹಿಂದಿನ ಪದ್ಯದಲ್ಲಿ ತಿಳಿಸಿದಂತೆ ಬಾಲಸೂರ್ಯನು ಪರಮಾತ್ಮನ ಸಾದಗಳ 
ಅರುಣಕಾಂತಿಯನ್ನು ದಿನವೂ ಕದಿಯುತ್ತಾನೆ. ಅನಂತರ ಅವನು 
ತಾವರೆಗಳನ್ನು ಅರಳಿಸಿ ಅವುಗಳಿಗೆ ಸೌಂದರ್ಯವನ್ನು ತುಂಬುತ್ತಾನೆ. 
ಇದನ್ನು ನೋಡಿ ಕವಿಯು ಸೂರ್ಯನು ಪರಮಾತ್ಮನ ಪಾದಗಳಿಗೆ 
ಆಪ್ಪರೆನಿಸಿದ ತಾವರೆ ಹೂಗಳಿಗೆ ಲಂಚವನ್ನು ಕೊಟ್ಟು ತನ್ನ ಅಪರಾಧಕ್ಕೆ 
ಶಿಕ್ಷಿಯಾಗದಿರುವಂತೆ ಪ್ರಯತ್ನಿಸುತ್ತಾನೆ ಎಂದು ಕವಿ ಈ ಪದ್ಧದಲ್ಲಿ 
ಉತ್ಪೇಕ್ಷಿಸಿದ್ದಾನೆ. ಸ್ಪರೂಪೋತ್ಸೇಕ್ಷಾಲಂಕಾರ. 


ಷೆ 


35 


ಭಾನುರ್ನಿಶಾಸು ಭವದಂಫಿ,ಮಯೂಖಶೋಭಾ- 
ಲೋಭಾತ್‌ ಪ್ರತಪ್ಯ ಕಿರಣೋತ್ಕರಮಾಪ್ರ ಭಾತಮ್‌ | 
ತತ್ರೋದ್ವ್ಹತೇ ಹುತವಹಾತ್‌ ಕ್ಷಣಲುಪ್ತರಾಗೇ 

ತಾಪಂ ಭಜತ್ಯನುದಿನಂ ಸಹಿಮಂದತಾತಃ 1೪೦ ॥ 


ಅನುವಾದ : ವರದರಾಜ, ನಿನ್ನ ಅಂಗಾಲಿನ ಕೆಂಪು ಕಿರಣಗಳ 
ಸೌಂದರ್ಯವು ತನ್ನ ಕಿರಣಗಳಿಗೂ ಬೇಕೆಂಬ ಲೋಭದಿಂದ ಸೂರ್ಯನು 
ರಾತ್ರಿಯ ವೇಳೆಯಲ್ಲಿ ಅವುಗಳನ್ನು ಅಗ್ನಿಯಲ್ಲಿಟ್ಟು ಚೆನ್ನಾಗಿ ಕಾಯಿಸಿ 
ಕೊಳ್ಳುತ್ತಾನೆ. ಬೆಳಗಿನವರೆಗೂ ಹಾಗೆ ಮಾಡಿ, ಬೆಳಗಿನ ಜಾವದಲ್ಲಿ ಆ 
ಕಿರಣಜಾಲದೊಡನೆ ಕಾಣಿಸಿಕೊಳ್ಳುತ್ತಾನೆ. ಸ್ವಲ್ಪ ಕಾಲದಲ್ಲೇ ಆ ಕಿರಣಗಳ 
ಕೆಂಪುಕಾಂತಿ ಮಾಯವಾಗುತ್ತದೆ. ಆಮೇಲೆ ಪ್ರತಿದಿನವೂ ಅವನು 
ಸಂತಾಪವನ್ನು ಅನುಭವಿಸುತ್ತಾನೆ. ಎಷ್ಟಾದರೂ ಅವನು ಮಂದನ 
(ಶನಿಯ) ತಂದೆಯಲ್ಲವೆ ? 

ವಿವರಣೆ : 'ಅಗ್ಗಿಂ ವಾ ಆದಿತ್ಯಃ ಸೂರ್ಯಂ ಪ್ರವಿಶತಿ' ಎಂಬ ಶ್ರುಶಿವಾಕೃವು 
ರಾತ್ರಿಯ ವೇಳೆ ಸೂರ್ಯನು ಅಗ್ನಿಯನ್ನು ಪ್ರವೇಶಿಸುತ್ತಾನೆಂದು ಹೇಳುತ್ತದೆ. 
ಅದರ ಆಧಾರದ ಮೇಲೆ ಕವಿ ಇಲ್ಲಿ ಅದರ ಕಾರಣವನ್ನು ಉತ್ಪ್ರೇ್ಷಿಸಿದ್ದಾನೆ. 
ದರದರಾಜನ ಪಾದಗಳ ಕೆಂಪುಕಾಂತಿಯು ತನ್ನ ಕಿರಣಗಳಿಗೂ' ಚೀಕಿಂದು 
ಅವನ್ನು ಕಾಯಿಸಿ ಕೆಂಪಾಗಿ ಮಾಡಿಕೊಳ್ಳಲು ಸೂರ್ಯ ಹಾಗೆ 
ಮಾಡುವನೆಂದು ಕವಿಯ ಕಲ್ಪನೆ. ಎಷ್ಟು ಪ್ರಯತ್ನಪಟ್ಟರೂ ಸ್ವಲ್ಪಕಾಲ 
ಮಾತ್ರ ಬೆಳಗಿನ ಜಾವದಲ್ಲಿ ಸೂರ್ಯನ ಕಿರಣಗಳಿಗೆ ಅಂಥ ಕೆಂಪುಕಾಂತಿ 
ಬರುತ್ತದೆ. ಆಮೇಲೆ ಅದು ಮಾಯವಾಗುತ್ತದೆ. ಮತ್ತೆ ರಾತ್ರಿಯಾದಾಗ 
ಸೂರ್ಯನು ಅದೇ ಪ್ರಯತ್ನವನ್ನು ಮುಂದುವರಿಸುತ್ತಾನೆ. ಪ್ರತಿದಿನ ತನ್ನ 
ಪ್ರಯತ್ನ ವಿಫಲವಾದರೂ ಸೂರ್ಯ ಮತ್ತೆ ಮತ್ತೆ ಹಾಗೆ ಮಾಡುವುದರ 
ಕಾರಣವೇನು ? ಅದು ಅವನ ದಡ್ಡತನ. ಸೂರ್ಯ ಶನಿಯ, ಅಂದರೆ 
ಮಂಜಿನ, ತಂಜೆಯಲ್ಲವೇ. ಮಗನಂತೆ ತಂದೆಗೂ ಮಂದಬುದ್ವಿ 
ಅದರಿಂದಲೇ ಅವನು ಪ್ರತಿದಿನವೂ ವಿಫಲ ಯತ್ನವನ್ನು ಮಾಡುತ್ತಾನೆ 
ಎಂದು ಕವಿಯ ಉತ್ಪ್ರೇಕ್ಷೆ ಕಾವ್ಯಲಿಂಗಾಲಂಕಾರ. ಸೂರ್ಯನು ಯಾವ 
ಫಲಕ್ಕಾಗಿ ಅಗ್ನಿಪ್ರವೆ ವೇಶ ಶವನ್ನು ಮಾಡುತ್ತಾನೋ, ಅದು ತಾತ್ಕಾಲಿಕವಾಗಿ 


36 


ಮಾತ್ರ ಸಿದ್ಧವಾಗುತ್ತದೆ. ಸಂಪೂರ್ಣವಾದ ಇಷ್ಟಸಿದ್ದಿ ಆಗುವುದಿಲ್ಲ ಎಂದು 
ವರ್ಣಿಸಿರುವುದರಿಂದ ಇಲ್ಲಿ ವಿಷಮಾಲಂಕಾರವೂ ಇದೆಯೆಂದು ಕುವಲಯಾ 
ನಂದದಲ್ಲಿ ಹೇಳಿದೆ. 


ತೌಲ್ಯಂ ವದಂತು ಕವಯಸರುಪಲ್ಲವಾನಾಂ 

ಮುಗ್ದಾಸ್ತದೀಯ ಚರಣೇನ ಮುಕುಂದ ಕಿಂ ತಃ | 

ತಾನ್ಕೇವ ತತ್ತದಧರೋಷ್ಠಮಿಷಾತ್ತದಾನೀಂ 

ಕಂಪಂ ಭಜಂತಿ ಕಥಯಂತಿ ಕಿಲಾತ್ಮನೈಚ್ಛಮ್‌ ॥ ೪೧ । 
ಅನುವಾದ : ಮುಕುಂದ, ಮಂದಬುದ್ದಿಯ ಕವಿಗಳು ನಿನ್ನ ಪಾದಗಳಿಗೆ 
ಚಿಗುರುಗಳ ಸಾಮೃವನ್ನು ಹೇಳಿಕೊಳ್ಳಲಿ, ಅದರಿಂದ ಏನು 9? ಆ 
ಚಿಗುರುಗಳೇ ಜನರ ತುಟಿಗಳ ರೂಪದಲ್ಲಿ ನಿಂತು ನಡುಗುತ್ತಾ ತಾವು ನಿನ್ನ 
ಪಾದಗಳಿಗಿಂತ ಹೀನವೆಂದು ಹೇಳುತ್ತಿವೆಯಲ್ಲವೆ ? 
ವಿವರಣೆ : ಸಾಮಾನ್ಯವಾಗಿ ಕವಿಗಳು ಪಾದಗಳಿಗೂ ಚಿಗುರಿಗೂ 
ಹೋಲಿಕೆಯನ್ನು ಕೊಡುತ್ತಾರೆ. ಎರಡೂ ಕಿಂಪಾಗಿರುವುದೂ 
ಮೃದುವಾಗಿರುವುದೂ ಕಾರಣ. ಹಾಗೆ ಕೆಲವು ಕವಿಗಳು ಪರಮಾತ್ಮನ 
ಹಾದಗಳಿಗೆ ಚಿಗುರು ಸದ್ಧಶವೆಂದು ವರ್ಣಿಸಿದರೂ ಅದು ಸರಿಯಲ್ಲವೆಂದು 
ಈ ಕವಿ ಹೇಳುತ್ತಾನೆ. ಆ ಚಿಗುರುಗಳಿಗೆ ಗೊತ್ತು ತಾವು ಪರಮಾತ್ಮನ 
ಪಾದಗಳಿಗೆ ಸಮಾನವಲ್ಲ ಎಂದು. ಅವು ಜನರ ತುಟಿಗಳ ರೂಪವನ್ನು 
ಪಡೆದು ಮಾತನಾಡುವಾಗ ನಡುಗುತ್ತಾ ತಾವು ಪರಮಾತ್ಮನಪಾದಗಳಿಗೆ 
ಸಮಾನವಲ್ಲವೆಂದು ತಿಳಿಸುತ್ತಿವೆ ಎಂದು ಇಲ್ಲಿ ಉತ್ಪ್ರೇಕ್ಷಿಸಲಾಗಿದೆ. 
ಅಧರೋಷ್ಠಮಿಷಾತ್‌ ಎಂಬಲ್ಲಿ ವ್ಯಾಜಾಪಹ್ನುತಿ ಎಂಬ ಅಲಂಕಾರ. 

ಪದ್ಮೋಪಮಾತ್‌ ಪದಯುಗಾತ್ತವ ರತ್ನಗರ್ಭಾ 

ಜಾತೇತಿ ಪದ್ಮಸದೃಶಾಕೃತಿಮಾಹುರೇನಾಮ್‌ । 

ಕಾರ್ಯಂ ಹಿಕಾರಣಗುಣಾನತಿವರ್ತಿ ಲೋಕೇ 

ಪ್ರಾಯಃ ಪತಂಗಪತಿವಾಹ ವಿಲೋಕಯಾಮ; ॥ ೪೨ ॥ 


ಅನುವಾದ : ಗರುಡವಾಹನನಾದ ವರದರಾಜನೆ, ಪದ್ಮಸದ್ಧಶವಾದ ನಿನ್ನ 


37 


ಪಾದಯುಗ್ಮದಿಂದ "ರತ್ನಗರ್ಭಾ' ಎನಿಸಿದ ಭೂಮಿಯು ಹುಟ್ಟಿದ 
ಕಾರಣದಿಂದ ಪದ್ಧದಂತೆ ಇರುವಳೆಂದು ಅವಳನ್ನು (ಪೌರಾಣಿಕರು) 
ವರ್ಣಿಸುತ್ತಾರೆ. ಜಗತ್ತಿನಲ್ಲಿ ಪ್ರಾಯಶಃ ಕಾರ್ಯವು ಕಾರಣದ ಗುಣಗಳನ್ನು 
ಮೀರದೆ ಇರುವುದನ್ನು ಕಾಣುತ್ತೇವೆ. 
ವಿವರಣೆ : ಕಾಲಣದಲ್ಲಿರುವ ಗುಣಗಳು ಪ್ರಾಯಶಃ ಕಾರ್ಯದಲ್ಲಿ 
ಕಾಣುತ್ತವೆ. ಭೂಮಿಯು ಪರಮಾತ್ಮನ ಹಾದಯುಗ್ಕದಲ್ಲಿ ಹುಟ್ಟಿದುದರಿಂದ 
ಪಾದಗಳು ಕಾರಣ, ಭೂಮಿ ಕಾರ್ಯ. 'ಹದ್ಬ್ರಾಂ ಭೂಮಿರ್ದಿಶಃ 
ಶ್ರೋತ್ರಾತ್‌" ಎಂಬ ಶ್ರುತಿ ಇಲ್ಲಿ ಪ್ರಮಾಣ. ಕಾರಣವಾದ ಪಾದವು 
ಪದ್ಮದಂತಿರುವುದರಿಂದ ಕಾರ್ಯವಾದ ಭೂಮಿಯೂ ಪದ್ಮದಂತಿದೆಯೆಂದು 
ಪುರಾಣಗಳಲ್ಲಿ ವರ್ಣಿಸಲಾಗಿದೆ. 
ವಾಮನಪುರಾಣದಲ್ಲಿ - 
ಭೂಮಿಂ ತು ಪಂಕಚಾಕಾರಾಂ ತನ್ಮಧ್ಯೇ ಕರ್ಣಿಕಾಕ್ಫತಿಮ್‌ | 
ಮೇರುಂ ದದರ್ಶ ಶೈಲೇಂದ್ರ ಶಾತಕುಂಭಂ ಮಹದ್ದಿಮಮ್‌ ॥1 
ಎಂದು ಭೂಮಿಯನ್ನು ಪದ್ಧದ ಆಕಾರವುಳ್ಳದ್ದೆಂದು ವರ್ಣಿಸಲಾಗಿದೆ. 
ವಿಶಿಷ್ಟ ವಾಕ್ಕಾರ್ಥವನ್ನು ಸಾಮಾನ್ಯ ವಾಕ್ಕಾರ್ಥದಿಂದ 
ಸಮರ್ಥಿಸಿರುವುದರಿಂದ ಇಲ್ಲಿ ಅರ್ಥಾಂತರನ್ಯಾಸದೆಂಬ ಅಲಂಕಾರ. 
ಕಲ್ಯಾಣಶಾಲಿ ಕಮಲಾಕರಲಾಲನೀಯಮ್‌ 
ಆಸೇವಕಶ್ರುತಿಮನೋಹರನಾಡಿಹಂಸಮ್‌ | 
ಆಮೋದಮೇದುರಮರುನ್ನಮಿತಾಲಿಕಾಂತಂ 
ಶಂಕೇ ತವೇಶ್ವರ ಪದಂ ಶತಪತ್ರಮೇವ ॥ ೪೩ ॥ 


ಅನುವಾದ : ಜಗದೀಶ್ವರನೆ, ಮಂಗಳಮಯವೂ, ಲಕ್ಷ್ಮಿಯ ಕೈಯಿಂದ 
ಲಾಲಿತವಾದುದೂ, ಸೇವೆಗಾಗಿ ಪ್ರವೃತ್ತವಾದ ವೇದನಾದವನ್ನು ಮಾಡುವ 
ಜ್ಞಾನಿಗಳಿಂದ ಆಶ್ರಿತವಾದುದೂ (ಕಿವಿಗೆ ಇಂಪಾದ ಶಬ್ದವನ್ನು ಮಾಡುವ 
ಹಂಸಹಪಕ್ಷಿಗಳಿಂದ ಸೇವಿತವಾದುದೂ), ಸಂತೋಷಭರಿತರಾದ ದೇವತೆ 
ಗಳಿಂದ ನಮಸ್ಕೃತವಾದುದೂ (ಪರಿಮಳದಿಂದ ತುಂಬಿದ ಗಾಳಿಯಿಂದ 


38 


ಬಗ್ಗಿದುದೂ,) ಭ್ರಮರಗಳಿಂದ ಸುಂದರವಾದುದೂ ಆದ ನಿನ್ನ ಪಾದವು 
ಕಮಲವೇ ಎಂದು ನಾನು ಭಾವಿಸುತ್ತೇನೆ. 

ವಿವರಣೆ ; ಲಕ್ಷ್ಮಿಯು ಪರಮಾತ್ಮನ ಪಾದಗಳನ್ನು ತನ್ನ ಕೈಗಳಿಂದ ಒತ್ತಿ 
ಸೇವಿಸುತ್ತಾಳೆ. ಆಕೆ ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಪರಮಾತ್ಮನ 
ಪಾದಗಳನ್ನು ಹಂಸರು (ಜ್ಞಾನಿಗಳಾದ ಸಂನ್ಯಾಸಿಗಳು) ಶ್ರುತಿಮನೋಹರ 
ಇ ದಿಂದ, ಎಂದರೆ ವೇದವಾಕ್ಕಗಳಿಂದ ಸೇವಿಸುತ್ತಾರೆ. ಮರುತ್ತಿಗಳು 
(ಹರಿಮಳಭರಿತವಾದ ಗಾಳಿ ಅಥವಾ ಸಂತೋಷಭರಿತರಾದ ದೇವತೆಗಳು) 
ಕಮಲವನ್ನು ಬಗ್ಗಿಸುತ್ತವೆ (ಅಥವಾ ತಮ್ಮ ಹಣೆಯನ್ನು ಮುಟ್ಟಸಿ 
ನಮಸ್ಕರಿಸುತ್ತವೆ), ಅಲಿ ಎಂದರೆ ಭ್ರಮರ, ಅದು ಕಮಲವನ್ನು 
ಸುಂದರಗೊಳಿಸುತ್ತದೆ. ಅಲಿಕ ಎಂದರೆ ಹಣೆ. ಅಲಿಕ ಆಂತ, ಅಲಿ ಕಾಂತ 
ಎಂದು ಇಲ್ಲಿ ಸಭಂಗಶ್ಲೇಷ. ಹೀಗೆ ಶ್ಲೇಷದಿಂದ ಸಮಾನಧರ್ಮ ` 
ಬರುವುದರಿಂದ ಪರಮಾತ್ಮನ ಪಾದವೇ ಕಮಲ ಎಂದು ಕವಿ ಉತ್ಪ್ರೇಕ್ಷಿಸಿದ್ದಾನೆ. 


ಸ್ಪರ್ಶಂ ಯಯೋಃ ಸಮಧಿಗಮ್ಯ ರುಟಿತ್ಯಹಲ್ಯಾ 
ದೇವೀ ಚ ಭೂರಭವದುಜ್ಜಿತಸರ್ವಪಂಕಾ | 
ಕಾಭ್ಯಾಂಘಟೀತ'ಸಮತಾ ಭವತಃ ಪದಾಭ್ಯಾಮ್‌ 
ಆಜನ್ಮಪಂಕವಸತೇಃ ಕಥಮಂಬುಜಸ್ಯ ॥ ೪೪" 


ಅನುವಾದ : ಪರಮಾತ್ಮನ ಯಾವ ಪಾದಗಳ ಸ್ಪರ್ಶಮಾತ್ರದಿಂದಲೇ 
ಅಹಲೈಗೂ ಭೂದೇವಿಗೂ ಹಾಹದಿಂದ ವಿಮೋಚನೆ ಸಿಕ್ಕಿತೋ, ಆ 
ಪಾದಗಳಿಗೂ, ಸದಾ ಪಂಕ (ಕೆಸರು ಅಥವಾ ಪಾಪ)ದಲ್ಲಿರುವ ಕಮಲಕ್ಕೂ 
ಸಾಮೃವು ಹೇಗೆ ಹೊಂದುತ್ತದೆ ? 

ವಿವರಣೆ : ರಾಮಾವತಾರದಲ್ಲಿ ಪರಮಾತ್ಮನ ಪಾದದ ಸ್ಪರ್ಶದಿಂದ ಅಹಲ್ಕೆ.. 
ಪಾಪವಿಮುಕ್ತಳಾದಳು. ಕೃಷ್ಣಾವತಾರದಲ್ಲಿ ಅವನ ಪಾದಗಳ ಸ್ಪರ್ಶದಿಂದ 
ಸಮಸ್ತ ಭೂಮಂಡಲದ ಪಾಪಗಳು ನೀಗಿದವು. ಅಂಥ ಪಾದಗಳನ್ನು 
ಪಂಕದಲ್ಲಿ ಹುಟ್ಟಿ ಪಂಕದಲ್ಲೇ ಸದಾ ನಿಂತಿರುವ ತಾವರೆಗಳಿಗೆ ಹೇಗೆ 


ಹೋಲಿಸಲು ಸಾಧ್ಯ ? ಇಲ್ಲಿ ಪಂಕ ಎಂಬ ಶಬ್ಧಕ್ಕೆ ಪಾಪ, ಕೆಸರು ಎಂಬ 
ಎರಡು ಅರ್ಥಗಳಿರುವುದರಿಂದ ಆ ಶ್ಲೇಷವನ್ನು ಆಶ್ರಯಿಸಿ ಪರಮಾತ್ಮನ 
ಪಾದಗಳ ಅಗ್ಗಳಿಕೆಯನ್ನು ಹೊಗಳಿದೆ. 

ಮಾತಂಗಶೈಲಮಣಿಶೇಖರ ತೇ ಪದಾಭ್ಯಾಂ 

ಮೋಹೇನ ಸಾಮ್ಯಮನುಚಿಂತ್ಯ ಕೃತಾಪರಾಧಮ್‌ | 

ಶಂಕೇ ಸರೋಜಮನಯೋರುಭಯೋರುಪೇತ್ಯ 

ರೇಖಾಚ್ಛಲೇನ ಸತತಂ ವಿದಧಾತಿ ಸೇವಾಮ್‌ ॥ ೪೫ ॥| 
ಅನುವಾದ : ಹಸ್ತಿಗಿರಿಯ ರತ್ನಶೇಖರದಂತೆ ಶೋಭಿಸುವ ವರದರಾಜ, 
ಕಮಲವು ಮೋಹದಿಂದ ನಿನ್ನ ಹಾದಗಳ ಸಾಮೃವು ತನಗಿದೆಯೆಂದು ಚಿಂತಿಸಿ 
ಅಪರಾಧ ಮಾಡಿತು. ಆಮೇಲೆ ಸರಿಯಾಗಿ ಆಲೋಚಿಸಿ (ಆ ಅಪರಾಧದ 
ರೋಷವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ) ತಾನೇ ನಿನ್ನ ಪಾದಗಳಲ್ಲಿ 
ರೇಖಾರೂಪವಾಗಿ ನಿಂತು ಆ ಪಾದಗಳ ಸೇವೆಯನ್ನು ಮಾಡುತ್ತಿದೆಯೆಂದು 
ಊಹಿಸುತ್ತೇನೆ. 
ವಿವರಣೆ : ಸಾಮುದ್ರಿಕ ಶಾಸ್ತ್ರಾನುಸಾರವಾಗಿ ಮಹಾನುಭಾವರ ಹಾದಗಳಲ್ಲಿ 
ಪದ್ಧರೇಖೆ ಇರುತ್ತದೆ. ಆ ಪದ್ಧರೇಖೆ ನಿಜವಾಗಿ ಪದ್ಯವೇ. ತನ್ನ 
ಅಪರಾಧವನ್ನು ಮನ್ನಿಸಬೇಕೆಂದು ಕೇಳಿಕೊಳ್ಳಲು ಪದ್ಧವೇ ಪಾದಗಳಿಗೆ 
ಸತತವಾಗಿ ಸೇವೆಯನ್ನು ಮಾಡುತ್ತಿದೆ ಎಂದು ಕವಿ ಉತ್ಸೇಕ್ಷಿಸಿದ್ದಾನೆ. 

ಲೇಖಾಧಿನಾಥವನಪಲ್ಲವದ್ಳರ್ಯಚೋರೇ 

ರೇಖಾಮಯಂ ಪದತಲೇ ಕಮಲಂ ಯರದೇತತ್‌ | 

ದಿ ಲ 
ತತವ ವಿಶ್ರಮಜುಷೋಜ*ಚ್ಯುತ ರಾಗಲಕ್ಷ್ಮಾಃ 
ಕ್ರೀಡಾನಿಶಾಂತಕಮಲಂ ತದಿತಿ ಪ್ರತೀಮಃ ॥ ೪೬ ॥ 


ಅನುವಾದ : ಅಚ್ಯುತ, ದೇವತೆಗಳ ಒಡೆಯನಾದ ಇಂದ್ರನ ನಂದನವನದ 
ಕಲ್ಪವೃಕ್ಷಗಳ ಕಾಂತಿಯನ್ನು ಅಹಹರಿಸುವ ನಿನ್ನ ಪಾದತಳದಲ್ಲಿ ಕಾಣುವ 


40 


ಕಮಲದ ರೇಖೆಯು ಅಲ್ಲೇ ವಿಶ್ರಾಂತಿಯನ್ನು ಬಯಸಿ ನೆಲೆಸಿರುವ 
ರಾಗಲಕ್ಷ್ಮಿಯ ಕ್ರೀಡಾಗೃಹವಾದ ಕಮಲವೆಂದು ತಿಳಿಯುತ್ತೇವೆ. 


ವಿವರಣೆ : ಪರಮಾತ್ಮನ ಹಾದತಲವು ಕಲ್ಪವೃಕ್ಷಗಳ ಚಿಗುರಿಗಿಂತಲೂ ಹೆಚ್ಚು 
ಸುಂದರವಾಗಿದೆ. ಅದರಲ್ಲಿ ಪದ್ಧರೇಖೆಗಳಿವೆ. ಆ ಪದ್ಧವೇ ರಾಗಲಕ್ಷ್ಮಿಯ 
ನಿವಾಸಸ್ಥಾನವಾದ ಕಮಲ ಎಂದು ಕವಿ ಉತ್ಫ್ರೇಕ್ಟಿಸಿದ್ದಾನೆ. ಲಕ್ಷ್ಮೀ ಶಬ್ದಕ್ಕೆ 
ಕಾಂತಿ ಎಂಬ ಅರ್ಥವೂ ಇರುವುದು ಇದಕ್ಕೆ ಆಧಾರವಾಗಿದೆ. 


ಯಸ್ಯಾಃ ಸ್ವಮೂರ್ತನು ಗುಣಾಕೃತಿಶಕ್ತಿ ಯುಕ್ತಃ 
ಪಾದಾಂಬುಜದ್ವಯಮಿಶಾತ್‌ ಕಮಠಾಧಿರಾಜಃ। 

ಮೂಲೇ ವಸತ್ಯುಚಿತಮೇವ ನಿಗದ್ಯತೀಸಾ 
ಮೂರ್ತಿರ್ಮಹಾಪುರುಷ ತೇ5ಖಿಲಲೋಕರೂಪಾ ॥ ೪೭ ॥ 


ಅನುವಾದ : ಮಹಾಪುರುಷ ವರದರಾಜ, ನಿನ್ನ ಮೂಲದಲ್ಲಿ (ಕಾಲಿನ 
ತಳದಲ್ಲಿ) ಪಾದಾಂಬುಜದ ನೆವದಿಂದ ಕೂರ್ಮರಾಜನು ತನ್ನ ಮೂರ್ತಿಗೆ 
ಅನುಗುಣವಾದ ಶಕ್ತಿಯಿಂದೊಡಗೂಡಿ ವಾಸಿಸುತ್ತಾನೆ. ಇದರಿಂದ ನಿನ್ನ 
ಮೂರ್ತಿಯು ಅಖಿಲಲೋಕರೂಪವಾಗಿದೆ. ಎಂದು ಪುರಾಣಗಳಲ್ಲಿ 
ಹೇಳಿರುವುದು ಉಚಿತವಾಗಿಯೇ ಇದೆ. 


ವಿವರಣೆ : ಪುರಾಣಗಳಲ್ಲಿ "ಹಾತಾಲಮೇವಾಸ್ಯ ಹಿ ಪಾದಮೂಲಮ್‌' 
ಎಂದು ವರ್ಣಿಸಲಾಗಿದೆ. ಇದರಿಂದ ಪರಮಾತ್ಮನ ಹಾದಮೂಲವೇ 
ಪಾತಾಳ ಎಂದು ಸಿದ್ಧವಾಗುತ್ತದೆ. ಅಲ್ಲಿ ಕೂರ್ಮರಾಜನು ತನ್ನ ಶಕ್ತಿಯಿಂದ 
ಲಕ್ಷ್ಮಿಯೊಡನೆ ಇರುವುದು ಉಚಿತ. ಆದ್ದರಿಂದ ಇಲ್ಲಿ ಹಾದಪದ್ಧಗಳನ್ನೇ 
ಕಮಠವೆಂದು ಹೇಳಿದೆ. ಈ ಕಾರಣದಿಂದ ಪರಮಾತ್ಮನ ಮೂರ್ತಿಯೇ 
ಅಖಿಲ ಲೋಕರೂಪವಾದುಬೆಂದು ವರ್ಣಿಸುವುದೂ ಅತ್ಯಂತ ಉಚಿತವಾದುದೇ 
ಎಂದು ಕವಿ ಹೇಳುತ್ತಾ; ನೆ, ಕೈತವಾಪಹ್ನುತಿಯೆಂಬ ಅಲಂಕಾರವು 
ಕಾವ್ಯಲಿಂಗದೊಡನೆ ಸಂಸ್ಕೃಷ್ಟಿಯನ್ನು ಹೊಂದಿದೆ. 


41 


ಕಿಂ ದ್ವಾದಶಾತ್ಮನಿ ರವೌ ಭಗವನ್‌ ಧೃತೇಷಣ್ಯಃ 
ಚಂದ್ರಸ್ತತೋಶಪ್ಯಧಿಕತಾಮಧಿಗಂತುಮೇವ | 

ಏತೇ ತವೇಹ ದಶ ಭಾಂತಿ ಪದಾಂಗುಲೀಷು 
ಸ್ವಾತ್ಮಾನ ಇತ್ಯಜನಿ ಚಿತ್ತದೃಗರ್ಣವೇಭ್ಯಃ ? ೪೮ ॥ 


ಅನುವಾದ : ಭಗವಂತನೇ, ದ್ವಾದಶಾತ್ಮನಾದ ಸೂರ್ಯನಲ್ಲಿ 
ಅಸೂಯೆಯನ್ನು ಹೊಂದಿದ ಚಂದ್ರನು ಅವನಿಗಿಂತ ಅತಿಶಯವನ್ನು 
ಪಡೆಯಲು ಆಸೆಪಟ್ಟು ಈ ನಿನ್ನ ಹತ್ತು ಕಾಲುಗುರುಗಳಲ್ಲಿ ತನ್ನ 
ಸ್ವರೂಪಗಳಿರುವುದರಿಂದ ಮತ್ತೆ ಮನಸ್ಸು (ಅತ್ರಿಯ) ಕಣ್ಣು ಹಾಗೂ 
ಸಮುದ್ರಗಳಿಂದ ಚುಟ್ಟಿದನೇ ? 

ವಿವರಣೆ : ದ್ವಾದರಾತ್ಮ್ರಾ ದಿವಾಕರಃ ಎಂದು ಅಮರಕೋಶದಲ್ಲಿ 
ಹೇಳಿರುವಂತೆ ಸೂರ್ಯನಿಗೆ ಹನ್ನೆರಡು ರೂಪಗಳಿವೆ. ಇದನ್ನು ನೋಡಿ 
ಸಹಿಸಲಾರದ ಚಂದ್ರನು ತಾನು ಅದಕ್ಕಿಂತ ಜೆಚ್ಚು ಎಂದು ತೋರಿಸಿಕೊಳ್ಳಲು 
ತನಗೆ ಹದಿಮೂರು ರೂಪಗಳು ದೊರೆಯಬೇಕೆಂದು ಆಶಿಸುತಾನೆ. 
ವರದರಾಜಸ್ವಾಮಿಯ ಕಾಲುಗಳ ಹತ್ತು ಉಗುರುಗಳು ಕಾಂತಿಯಿಂದ 
ಚಂದ್ರನಂತೆ ಹೊಳಯುವುದರಿಂದ ಹತ್ತು ರೂಪಗಳು ಸಿದ್ದವಾದುವು. 
ಆಮೇಲೆ "ಚಂದ್ರಮಾ ಮನಸೋ ಜಾತಃ ಎಂಬ ಶ್ರತಿವಾಕ್ಯದಂತೆ 


ಮಹರ್ಷಿಯ ಕಣ್ಣಿನಿಂದ ಹುಟ್ಟಿ ದಾಗ ಇನ್ನೊಂದು ರೂಪ ಸಿಕ್ಕಿತು. ಅನಂತರ 
ಸಮುದ್ರಮಥನದ ವೇಳೆಯಲ್ಲಿ ಇನ್ನೊಮ್ಮೆ ಹುಟ್ಟಿದಾಗ ಹದಿಮೂರನೆಯ 
ರೂಹವೂ ಅವನಿಗೆ ಉಂಟಾಯಿತು. ಹೀಗೆ ಚಂದ್ರನಿಗೆ ಸೂರ್ಯನಿಗಿಂತ 
ಒಂದು ಅಂಶ ಹೆಚ್ಚಾಯಿತು ಎಂದು ತಾತ್ಪರ್ಯ. ಇದರಿಂದ 
ವರದರಾಜಸ್ವಾಮಿಯ ನಖಗಳ ಕಾಂತಿ ಚಂದ್ರಸಮಾನ ಎಂದು 
ಹೇಳಿದಂತಾಗುತ್ತದೆ. ಸೂರ್ಯನಲ್ಲಿ ಚಂದ್ರನಿಗಿದ್ದ ಅಸೂಯೆಯು ಅವನ 
ಅನೇಕ ರೂಪಧಾರಣೆಗೆ ಕಾರಣವಲ್ಲವಾದರೂ ಹಾಗೆ 
ಸಂಭಾವಿತವಾದ್ದರಿಂದ ಉತ್ಪ್ರೇಕ್ಷೆ. 


42 


ಭಾಸಾ ಪದಂ ತವ ರಮಾಧಿಪ ಭೂಷಯಂತಿ 
ಸಂಸೇವಕಾಂಶ್ಚ ವಿಬುಧಾನ್‌ ಪರಿಶೋಷಯಂತಿ | 

ನಾಥ ಕ್ಷೆಪಂತಿ ಚ ತಮಾಂಸಿ ನಖೇಂದವಸ್ತೇ 
ಸಂಶೋಷೆಯಂತ್ಯಪಿ ತು ಭಕ್ತಭವಾಂಬುರಾಶಿಮ್‌ ॥೪೯ | 


ಅನುವಾದ : ರಮೆಗೆ ಅಧಿಪನಾದ ವರದರಾಜಸ್ವಾಮಿ, ನಿನ್ನ ಕಾಲಿನ 
ಉಗುರುಗಳ ರೂಪದಲ್ಲಿರುವ ಚಂದ್ರರು ಕಾಂತಿಯಿಂದ ಆಕಾಶವನ್ನು 
ತುಂಬುತ್ತಾರೆ. ಸೇವಕರಾಗಿ ವರ್ತಿಸುವ ದೇವತೆಗಳಿಗೆ ಸಂತೋಷವನ್ನು 
ನೀಡುತ್ತಾರೆ. ಎಲ್ಲ ಕತ್ತಲನ್ನೂ ತೊಲಗಿಸುತ್ತಾರೆ. ಆದರೆ, ಭಕ್ತರ 
ಸಂಸಾರವೆಂಬ ಸಮುದ್ರವನ್ನು ಒಣಗಿಸಿಬಿಡುತ್ತಾರೆ. 

ವಿವರಣೆ : ಚಂದ್ರನು ತನ್ನ ಕಾಂತಿಯಿಂದ ಆಕಾಶವನ್ನು ತುಂಬುವುದು, 
ಅವನನ್ನು ಸೇವಿಸುವ ದೇವತೆಗಳಿಗೆ ಆನಂದವನ್ನು ಕೊಡುವುದು, ಕತ್ತಲನ್ನು 
ಹೊಡೆದೋಡಿಸುವುದು ಸ್ವಾಭಾವಿಕ. ಪರಮಾತ್ಮನ ನಖಚಂದ್ರರು ಇದೆಲ್ಲಾ 
ಮಾಡುತ್ತಾರೆ. ಆದರೆ ಚಂದ್ರನು ಸಮುದ್ರವನ್ನು ಉಕ್ಕಿಸಿ ಬೆಳೆಸುತ್ತಾನೆ. ಈ 
ನಖಚಂದ್ರರಾದರೋ ಅದಕ್ಕೆ ವಿರುದ್ಧವಾಗಿ ಭಕ್ತರ ಸಂಸಾರವೆಂಬ 
ಸಮುದ್ರವನ್ನು ಒಣಗಿಸಿ ಅದೃಶ್ಯವನ್ನಾಗಿ ಮಾಡುವುದು ವಿಶೇಷ. ಎಂದರೆ 
ಪರಮಾತ್ಮನ ಪಾದಗಳನ್ನು ಆಶ್ರಯಿಸಿದವರಿಗೆ ಮುಂದೆ ಜನನ-ಮರಣ ಚಕ್ರ 
ರೂಪವಾದ ಸಂಸಾರ ಇರುವುದಿಲ್ಲ. ಅವರಿಗೆ ಮುಕ್ತಿ ದೊರೆಯುತ್ತದೆ ಎಂದು 
ಕವಿಯ ಆಶಯ. ಉಪಮಾನವಾದ ಚಂದ್ರನಿಗಿಂತ ಉಪಮೇಯವಾದ 
ನಖಗಳಲ್ಲಿ ವಿಶೇಷವನ್ನು ಹೇಳಿರುವುದರಿಂದ ವೃತಿರೇಕಾಲಂಕಾರ. 


ಗಂಗಾಚ್ಛಲೇನ ತವ ನೀಃಸೃತಮೂ ರ್ದ್ವಗಾಡಢ- 

ಸಂಘಟ್ಟನಾತ್‌ ಪದನಖಾಗ್ರಮಯೂಖಲೇಶಮ್‌ | 

ಆಲೋಕ್ಯ ನೂನಮಮರಾಃ ಪತಿತಂ ಪಯೋಧಾ- 

ವಾಮಥ್ಯ ತಂ ಜಗೃಹುರೀಶ ತಡಿಂದುರೂಪಮ್‌ 11೫೦ 1 
ಅನುವಾದ : ಜಗದೀಶ್ನರನೆ, ನಿನ್ನ ಕಾಲುಗುರಿನ ಒಂದು ಕಿರಣವು ಮೇಲಿನ 


43 


ಬ್ರಹ್ಮಾಂಡದ ಸಂಘರ್ಷಣೆಯಿಂದ ಕಳಚಿ ಸಮುದ್ರದಲ್ಲಿ ಬಿದ್ದುದನ್ನು 
ನೋಡಿದ ದೇವತೆಗಳು, ಆ ಸಮುದ್ರವನ್ನು ಕಡೆದು ಚಂದ್ರನ ರೂಪದಲ್ಲಿ ಆ 
ಕಿರಣಕಾಂತಿಯನ್ನೇ ಸಂಗ್ರಹಿಸಿ ಪಡೆದುಕೊಂಡರು. 

ವಿವರಣೆ : ಪರಮಾತ್ಮನು ಶ್ರಿವಿಕ್ರಮಾವತಾರವನ್ನು ತಳೆದಾಗ ಅವನ ಒಂದು 
ಕಾಲು ಮೇಲಿನ ಬ್ರಹ್ಮಾಂಡಗಳನ್ನು ಸೋಕಿತು. ಆಗ ಆ ಕಾಲುಗುರು 
ಬ್ರಹ್ಮಾಂಡಕ್ಕೆ ಉಜ್ಜಿ ಅದರ ಸ್ವಲ್ಪ ಕಾಂತಿ ಕಳಚಿಬಿದ್ದು ಸಮುದ್ರವನ್ನು ಸೇರಿತು. 
ದೇವತೆಗಳು ಸಮುದ್ರಮಥನವನ್ನು ಮಾಡಿ ಆ ಕಾಂತಿಯನ್ನೇ ಚಂದ್ರನ 
ರೂಪದಿಂದ ಸಂಗ್ರಹಿಸಿಕೊಂಡರು ಎಂದು ಇಲ್ಲಿ ಕವಿ ಉತ್ಸೇಕ್ಷಿಸಿದ್ದಾನೆ. 
ಇದರಿಂದ ಪರಮಾತ್ಮನ ಪಾದನಖಗಳ ಕಾಂತಿಮಹಿಮೆ ವ್ಯಕ್ತವಾಗುತ್ತದೆ. 


ಯತ್ತೇ ಪದಾಂಬುರುಹಮಂಬುರುಹಾಸನೇಡ್ಯಂ 

ಧನ್ಯಾಃ ಪ್ರಪದ್ಯ ಸಕೃದೀಶ ಭವಂತಿ ಮುಕ್ತಾಃ | 

ನಿತ್ಯಂ ತದೇವ ಭಜತಾಮತಿಮುಕ್ತಲಕ್ಷ್ಮೀ- 

ರ್ಯುಕ್ಕೈವ ದಿವ್ಯಮಣಿಸೂಪುರಮೌಕ್ತಿಕಾನಾಮ್‌ 1೫೧ I 


ಅನುವಾದ : ವರದರಾಜ, ಬ್ರಹ್ಮನಿಗೂ ಪೂಜ್ಯವಾದ ನಿನ್ನ ಪಾದಕಮಲವನ್ನು 
ಒಮ್ಮೆ ಆಶ್ರಯಿಸಿದ ಧನ್ಯರೂ ಸೂಡ ಮುಕ್ತರಾಗುತ್ತಾರೆ. ಹೀಗಿರುವಾಗ ಸದಾ 
ಆ ಪಾದಕಮಲವನ್ನೇ ಆಶ್ರಯಿಸಿದ ದಿವೃಮಣಿನೂಪುರಗಳ ಮುತ್ತುಗಳಿಗೆ 
ಅತಿಮುಕ್ತಕಾಂತಿಯು ಬಂದಿರುವುದು ಯುಕ್ತವಾಗಿಯೇ ಇದೆ; 


ವಿವರಣೆ : ಇಲ್ಲಿ ಕವಿಯು `ಅತಿಮುಕ್ರ' ಎಂಬ ಪದದ ಶ್ಲೇಷವನ್ನು 
ಉಪಯೋಗಿಸಿ ಚಮತ್ಕಾರವನ್ನು ತಂದಿದ್ದಾನೆ. ಅತಿಮುಕ್ತ ಎಂದರೆ 
ಮುಕ್ತರಿಗಿಂತ ಅತಿಶಯವನ್ನುಳ್ಳದ್ದು ಎಂದು ಒಂದು ಅರ್ಥ, ಪಾಸಂತೀ 
ಎಂದು ಇನ್ನೊಂದು ಅರ್ಥ. ಪರಮಾತ್ಮನ ಪಾದಗಳಲ್ಲಿರುವ ನೂಪುರಗಳಲ್ಲಿ 
ಶೋಭಿಸುವ ಮುತ್ತುಗಳು ವಾಸಂತೀಪುಷ್ಟದಂತೆ ಬೆಳ್ಳಗಿವೆ ಎಂದರೆ 
ಇನ್ನೊಂದು ಅರ್ಥದಲ್ಲಿ ಮುಕ್ತರಿಗಿಂತಲೂ ಹೆಚ್ಚಿನ ಕಾಂತಿಯನ್ನು ಹೊಂದಿವೆ 
ಎಂದಾಯಿತು. ಇದಕ್ಕೆ ಕವಿಯು ಒಂದು ಕಾರಣವನ್ನು ಕಲ್ಪಿಸಿ ಹೇಳಿದ್ದಾನೆ. 


44 


ಪರಮಾತ್ಮನ ಪಾದವನ್ನು ಒಮ್ಮೆ ಭಜಿಸಿದರೆ ಮುಕ್ತರಾಗುತ್ತಾರೆ ಧನ್ಯರು. 
ಸದಾ ಆ ಪಾದವನ್ನೇ ಆಶ್ರಯಿಸಿರುವ ನೂಪುರ ಮೌಕ್ತಿಕಗಳಿಗೆ ಅದಕ್ಕಿಂತ 
ಹೆಚ್ಚಿನ (ಅತಿಮುಕ್ತ) ಕಾಂತಿಯು ದೊರಕಿದ್ದರೆ ಅದು ಯೋಗ್ಗವೇ ಎಂದು 
ಇಲ್ಲಿ ಕಲ್ಪಿತವಾಗಿದೆ. ವಾಕ್ಯಾರ್ಥಹೇತುಕ ಕಾವ್ಯಲಿಂಗಾಲಂಕಾರ. 


ಪಾದಾನಮತ್‌ಸುರಶಿರೋಮಣಿಪದ್ಧರಾಗಾನ್‌ 

ಸದ್ಯಃ ಸ್ಫುರತ್‌ ಸಹಜರುಕ್‌ಪ್ರಕರಾನ್‌ ಕರಾಗ್ಯೆಃ | 
ಮುಕ್ತಾಮಯಾನ್‌ ವಿದಧತಾಂ ಪ್ರಕಟಂ ಮುರಾರೇ 
ಜೈವಾತೃಕತ್ವಮುಚಿತಂ ನನು ತೇ ನಖಾನಾಮ್‌ ॥ ೫೨ ॥ 


ಅನುವಾದ : ಮುರನನ್ನು ಸಂಹರಿಸಿದ ವರದರಾಜ, ನಿನ್ನ ಪಾದಗಳಿಗೆ 
ನಮಸ್ಕರಿಸುವ ದೇವತೆಗಳ ತಲೆಗಳಲ್ಲಿ ಶೋಭಿಸುವ ಹದ್ಧರಾಗಮಣಿಗಳು 
ತಮಗೆ ಸಹಜವಾದ ಕಿಂಪುಠಾಂತಿಯಿಂದ ಹೊಳೆಯುತ್ತಿರುತ್ತವೆ. ಅವುಗಳನ್ನು 
ತಮ್ಮ ಕಿರಣಸಮೂಹದಿಂದ ಮುತ್ತುಗಳಂತೆ ಬಿಳುಪಾಗಿ ಮಾಡುವ ನಿನ್ನ 
ಕಾಲುಗುರುಗಳು ಚಂದ್ರನೆನಿಸುವುದು ಉಚಿತವಾಗಿದೆಯಲ್ಲವೇ ? 

ವಿವರಣೆ : '"ಅಬ್ದೋ ಜೈವಾಕೃತಃ ಸೋಮಃ' ಎಂದು ಅಮರಕೋಶದಲ್ಲಿ 
ಹೇಳಿರುವುದರಿಂದ ಜೈವಾಕೃತ ಎಂದರೆ ಚಂದ್ರ. ಅವನು ಎಲ್ಲ 
ಪದಾರ್ಥಗಳನ್ನು ತನ್ನ ಬೆಳದಿಂಗಳಿನಿಂದ ಬೆಳ್ಳಗೆ ಮಾಡುತ್ತಾನೆ. 
ವರದರಾಜನ ನಖಗಳೂ ಕೂಡ ನಮಸ್ಕಾರ ಮಾಡುವ ದೇವತೆಗಳ 
ಕಿರೀಟಗಳಲ್ಲಿರುವ ಪದ್ಮರಾಗಗಳನ್ನು ಬಿಳುಹಾಗಿ ಮಾಡುತ್ತವೆ. ಆದ್ದರಿಂದ 
ನಣಿಗಳನ್ನು ಚಂದ್ರನೆಂದು ಕರೆಯುವುದು ಉಚಿತವಾಗಿದೆ. ಇಲ್ಲಿ "ರುಕ್‌' 
`ಉಯ್ದ ರಬಕ್ಕೆ ಕಾಂತಿ ಎಂದರ್ಥ. ಆದರೆ ಆ ಶಬ್ದಕ್ಕೆ ರೋಗ ಎಂಬ ಅರ್ಥವೂ 
ಇದೆ. ಮುಚ್ಚುಮಯ ಎಂಬ ಪದವನ್ನು ಮುಕ್ತಾ೬ಮಯ ಎಂದು ಬಿಡಿಸಿದರೆ 
ಮುತ್ತುಗಳಿಯಾ. ತುಂಬಿದ್ದು ಎಂದರ್ಥ. ಮುಕ್ತ * ಆಮಯ ಎಂದು 
ಬಿಡಿಸಿದೆ ರೊ೪ಗರಹಿತ ಎಂದು ಅರ್ಥ. ಜೈವಾತೃಕ ಎಂಬ ಪದಕ್ಕೆ ಚಂದ್ರ 
ಎಂಬ  ಅರ್ಥ್‌ಹಿನುಲ್ಳಂತೆ ವೈದ್ಯ ಎಂಬ ಅರ್ಥವೂ ಇದೆ. 
ಜೈಹಾತೃಕಶ್ಚಂದ್ರಭಿಷಗಾಯುಷ್ಠತ್ತಿ ಕೃಷೀವಲೇ - ಎಂದು ವೈಜಯಂತೀ 
ಕೋಶವು ಹೇಳುತ್ತದೆ. ಆದ್ದರಿಂದ ಪು ಪದ್ಯದಲ್ಲಿ ""ವರದರಾಜನ ಪಾದಗಳಿಗೆ 


45 


ನಮಸ್ಕರಿಸುವ. ಸುರರ ಕಿರೀಟದ ಪದ್ಮರಾಗಮಣಿಗಳು. ಸಹಜ 
ರೋಗವುಳ್ಳದ್ದಾಗಿದ್ದರೂ, ಅವನ್ನು ನಖಗಳು ತಮ್ಮ ಕರಗಳ (ಕಿರಣಗಳ) 
ತುದಿಯ ಸ್ಪರ್ಶದಿಂದಲೇ ರೋಗರಹಿತವನ್ನಾಗಿ ಮಾಡುವುದರಿಂದ ಅವಕ್ಕೆ 
ವೈದ್ಧತ್ನವು ಉಚಿತ'' ಎಂಬ ಅರ್ಥವೂ ಹೊಮ್ಮುತ್ತದೆ. ಶ್ಲೇಷಾಲಂಕಾರ. 


ನಾಥ ತ್ವದಂಫ್ರಿನಖಧಾವನತೋಯಲಗ್ನಾ- 
ಸತ್ಕಾಂತಿಲೇಶಕಣಿಕಾ ಜಲಧಿಂ ಪ್ರವಿಷ್ಠಾಃ | 
ತಾ ಏವ ತಸ್ಯ ಮಥನೇನ ಘನೀಭವಂತ್ಯೋ 
ನೂನಂ ಸಮುದ್ರನವನೀತಪದಂ ಪ್ರಪನ್ನಾಃ 1 ೫೩ ॥1 


ಅನುವಾದ : ಜಗನ್ನಾಥನೆ, ನಿನ್ನ ಕಾಲುಗುರುಗಳನ್ನು ತೊಳೆದ ನೀರಿಗೆ 
ಅಂಟಿಕೊಂಡ ನಖಕಾಂತಿಯ ತುಣುಕುಗಳು ಸಮುದ್ರವನ್ನು ಪ್ರವೇಶಿಸಿದುವು. 
ಸಮುದ್ರವನ್ನು ಕಡೆದಾಗ ಹೆಪ್ಪುಗಟ್ಟಿದ ಆ ತುಣುಕುಗಳೇ ಆಮೇಲೆ ಚಂದ್ರನ 
ರೂಪವನ್ನು ಪಡೆದವು. * 
ವಿವರಣೆ : ಭಗವಂತನ ಕಾಲನ್ನು ತೊಳೆದಾಗ ಅಲ್ಲಿಂದ ಹರಿದುಹೋದ 
ನೀರು ಸಮುದ್ರವನ್ನು ಸೇರಿತು. ಆ ನೀರಿನೊಡನೆ ಸ್ವಲ್ಪ ಭಗವಂತನ ನಖಗಳ 
ಕಾಂತಿಯೂ ಸಮುದ್ರಕ್ಕೆ ಸೇರಿತು. ಸಮುದ್ರ ಮಥನದ ವೇಳೆಯಲ್ಲಿ ಆ 
ಕಾಂತಿಯೇ ಚಂದ್ರನ ರೂಪದಲ್ಲಿ ಮೇಲೆ ತೇಲಿಬಂತು ಎಂದು ಇದರ 
ಅಭಿಪ್ರಾಯ. ಸಮುದ್ರದ ನವನೀತ (ಬೆಣ್ಣೆ) ಎಂದಿಲ್ಲಿ ಚಂದ್ರನನ್ನು 
ಕರೆದಿರುವುದು ಚಮತ್ಕಾರಕವಾಗಿದೆ.  ಅಪ್ರಸ್ತುತವಾದ ಚಂದ್ರನ 
ವರ್ಣನೆಯಿಂದ ಪ್ರಸ್ತುತವಾದ ನಖಕಾಂತಿಯ ಪ್ರಶಂಸೆ ತೋರುವುದರಿಂದ 
ಅಪ್ರಸ್ತುತಪ್ರಶಂಸಾಲಂಕಾರ. 

ಸವ್ಯಾಪಸವ್ಯಶರಮೋಕ್ಷಕೃತೀಕ್ಷುಧನ್ವಾ 

ಜಂಘೇ ತವ ಸ್ವಶರಧೀ ಇತಿ ಸಂದಿಹಾನಃ | 

ಆಲೋಕತೇsಂಫಿಿಕಟಕೋದ್ದತ ರುಕ್‌ ಛಲೇನ 

ನ್ಯೃಸ್ಯಾಭಿತೋ ನಿಜಶರಾನನುರೂಪಭಾವಮ್‌ ॥೫೪ ॥ 


ಅನುವಾದ : ಮನ್ಶಥನು ಎಡಗೈಯಿಂದಲೂ ಬಲಗೈಯಿಂದಲೂ 


48 


ಬಾಣಗಳನ್ನು ಬಿಡುವುದರಲ್ಲಿ ನಿಪುಣ. ಅವನು ನಿನ್ನ ಎರಡು ಕಾಲುಗಳು ತನ್ನ 
ಎರಡು ಬತ್ತಳಿಕೆಗಳಿರಬಹುದೆಂದು ಸಂದೇಹಪಟ್ಟು, ಅವುಗಳ ಪಕ್ಕದಲ್ಲಿ 
ಕಾಲಿನ ಆಭರಣದಿಂದ ಹೊರಹೊಮ್ಮುವ ಕಾಂತಿಯ ನೆವದಿಂದ ತನ್ನ 
ಶರಗಳನ್ನಿಟ್ಟು ಅವುಗಳ ಅನುರೂಪತೆಯನ್ನು ನೋಡುತ್ತಾನೆ. 


ಎವರಣೆ : ಪರಮಾತ್ಮನ ಕಾಲುಗಳು ಮನ್ಮಥನ ಬತ್ತಳಿಕೆಗಳಂತೆ 
ಹೊಳೆಯುತ್ತದೆ. ಅವುಗಳಿಗೆ ತೊಡಿಸಿರುವ 'ಕಟಕ' ಎಂಬ ಆಭರಣಗಳ 
ಕಾಂತಿಪುಂಜಗಳು ಮನ್ಮಥನ ಬಾಣಗಳಂತೆ ಕಂಗೊಳಿಸುತ್ತವೆ. ಇದರಿಂದ 
ಕವಿಯು ಮನ್ನಥನೇ ಉದ್ದೇಶಪೂರ್ವಕವಾಗಿ ತನ್ನ ಬಾಣಗಳನ್ನು 
ಭಗವಂತನ ಕಾಲುಗಳ ಪಕ್ಕದಲ್ಲಿಟ್ಟು ಅವುಗಳ ಆನುರೂಪ್ಯವನ್ನು ನೋಡಿ 
ಹರೀಕ್ಷಿಸುತ್ತಿರುವಂತಿದೆ. ಇವು ಕಾಲುಗಳೋ ಅಥವಾ ನನ್ನ ಬತ್ತಳಿಕೆಗಳೋ 
ಎಂದು ಅವನಿಗಿರುವ ಸಂದೇಹವೇ ಅದಕ್ಕೆ ಕಾರಣ - ಎಂದು ಉ್ಪೇಕ್ಷಿಸಿದ್ದಾನೆ. 

ಜಾನುದ್ವಯಂ ತವ ಜಗತ್ತಯನಾಥ ಮನ್ಯೇ 

ಮಾರಸ್ಯ ಕೇಲಿಮಣಿದರ್ಪಣತಾಮುಪೇತಮ್‌ | 

ಆಲೋಕಯನ್‌ ಯದವದಾತಮನೋಜ್ಞವೃತ್ತಂ 

`ರೂಪಂ ನಿಜಂ ಕಲಯತೇ ವಿಪರೀತಮೇಷಃ ॥ ೫೫ ॥ 
ಅನುವಾದ ; ಮೂರುಲೋಕಗಳ ಒಡೆಯ ವರದರಾಜನೆ, ನಿನ್ನ ಎರಡು 
ಮೊಣಕಾಲುಗಳು ಮನ್ಮಥನ ಆಟದ ಕನ್ನಡಿಗಳೆಂದು ಭಾವಿಸುತ್ತೇನೆ. 
ಏಕೆಂದರೆ ಬೆಳ್ಳಗೆ ಸುಂದರವಾಗಿ ಗುಂಡಾಗಿರುವ ಅವುಗಳನ್ನು ನೋಡಿದ ಈ 
ಮನ್ಮಥನು ತನ್ನ ರೂಪವನ್ನು ವ್ಯತ್ಯಸ್ತವಾಗಿ ತಿಳಿದುಕೊಳ್ಳುತ್ತಾನೆ. 
ವಿವರಣೆ : ಕನ್ನಡಿಯಲ್ಲಿ ಮುಖನೋಡಿಕೊಂಡಾಗ ಎಡಗಡೆ ಐ್ನಸಮ 
ಬಲಗಡೆ, ಬಲಗಡೆ ಇರುವುದು ಎಡಗಡೆ ಕಾಣಿಸುತ್ತದೆ. ಇದು ನಿಷರೀತ 
(ತಲೆಕೆಳಗು) ಎಂದು ಎಲ್ಲರ ಅನುಭವ. ಪರಮಾತ್ಮನ ವಿಗ್ರಹದ 
ಮೊಣಕಾಲುಗಳು ಗುಂಡಗಿದ್ದು ಹೊಳೆಯುವುದರಿಂದ ಅವನ್ನು ಮನ್ಮಥನ 
ಮಣಿದರ್ಪಣ (ರನ್ನಗನ್ನಡಿ) ಎಂದು ಉತ್ಪ್ರೇಕ್ಷಿಸಲಾಗಿದೆ. ಅವನ್ನು ನೋಡಿದ 


47 


ಮನ್ಮಥನಿಗೆ ತನ್ನ ರೂಪ ವಿಪರೀತವಾಗಿ ಕಾಣಿಸುವುದು ಸಹಜವಾಗಿದೆ. 
ಇದರ ತಾತ್ಸರ್ಯವೇನೆಂದರೆ ಪರಮಾತ್ಮನ ಮೊಣಕಾಲನ್ನು ನೋಡಿದಾಗ 
ಮನ್ಮಥನಿಗೆ "ನಾನು ಕುರೂಪಿ' ಎಂಬ ಭಾವನೆ ಬಂದರೆ ಅದು ಸ್ವಾಭಾವಿಕವೇ 
ಎಂದಾಗುತ್ತದೆ. ಇದರಿಂದ ವರದರಾಜ ವಿಗ್ರಹದ ಸೌಂದರ್ಯಾತಿಶಯ 
ವನ್ನು ಹೇಳಿದಂತಾಯಿತು. ಉತ್ಸೇಕ್ಷಾ ಮತ್ತು ಕಾವ್ಯಲಿಂಗ ಅಲಂಕಾರಗಳು. 


ಊರೋಃ ಕಿಮನ್ಯದಯತಾಮುಪಮಾನಭಾವಂ 
ವಾಮಸ್ಯ ದಕ್ಷಿಣಮಮುಷ್ಯ ಚ ತಂ ವಿಹಾಯ | 
ರಂಭಾದಯಃ ಸದೃಶ ಇತ್ಯುಚಿತಂ ಕಿಮೇತದ್‌ 
ಯಸ್ಯೋರ್ವಶೀ ಸುಭಗ ಸಾಪಿ ವಿಭೂತಿಲೇಶಃ ॥ ೫೬ ॥ 


ಅನುವಾದ : ಸುಂದರ ವರದರಾಜ, ನಿನ್ನ ಎಡತೊಡೆಗೆ ಬಲತೊಡೆಯಲ್ಲದೆ 
ಬೇರೆ. ಯಾವುದು ಉಪಮಾನವಾದೀತು 9? ಆ ಬಲತೊಡೆಗೂ 
ಎಡತೊಡೆಯನ್ನು ಬಿಟ್ಟು ಬೇರೆ ಯಾವ ಉಪಮಾನವಿದೆ ? ರಂಭಾ 
(ಬಾಳೆಯ ದಿಂಡು) ಇತ್ಯಾದಿಗಳು ಆ ತೊಡೆಗಳಿಗೆ ಸಮಾನ ಎಂಬುದು 
ಉಚಿತವಾದೀತೆ ) ಏಕೆಂದರೆ ಆ ಉರ್ವಶಿಯೂ ಕೂಡ ಅವುಗಳ 
ಮಹಿಮೆಯ ಒಂದು ಕಣಮಾತ್ರವಲ್ಲವೆ ? 


ವಿವರಣೆ ; ರಂಭಾ ಎಂಬ ಪದಕ್ಕೆ ಬಾಳೆಯ ಗಿಡ ಮತ್ತು ಅಪ್ಪರೆಯರಲ್ಲಿ 
ರಂಭೆ ಎಂಬ ಹೆಸರಿನ ಒಬ್ಬಳು - ಹೀಗೆ ಎರಡು ಅರ್ಥಗಳು ಇರುವುದನ್ನು 
ಇಲ್ಲಿ ಗಮನಿಸಬೇಕು. ಉರ್ವಶೀ ಎಂಬ ಅಪ್ಪರೆಯು ನಾರಾಯಣನ 
ತೊಡೆಯಿಂದ ಹುಟ್ಟಿದಳು. ಎಂಬ ಪುರಾಣಕಥೆಯನ್ನೂ ಗಮನಿಸಬೇಕು. 
ವರದರಾಜನ ತೊಡೆಗಳು ಪರಸ್ಪರ ಮಾತ್ರ ಹೋಲಿಸಲಿಕ್ಕೆ ಶಕ್ಳವೆಂದು 
ಹೇಳಿದುದರಿಂದ ಅವಕ್ಕೆ ಲೋಕದಲ್ಲಿ ಬೇರೆ ಯಾವ ಉಪಮಾನವೂ ಇಲ್ಲ 
ಎಂದು ಸೂಚಿತವಾಗುತ್ತದೆ. ಕವಿಗಳು ಸಾಧಾರಣವಾಗಿ ತೊಡೆಗಳಿಗೆ 
ಬಾಳೆಗಿಡದ ದಿಂಡನ್ನು ಉಪಮಾನವಾಗಿ ಕೊಡುತ್ತಾರೆ. ಆದರೆ ಅದು 
(ರಂಭಾ) ಸರಿಯಾದ ಉಪಮಾನವಾಗಲಾರದು. ಏಕೆಂದರೆ ಆ ರಂಭಿಗಿಂತ 


48 


ಸುಂದರಿಯಾದ ಊರ್ವಶಿಯು ಭಗವಂತನ ತೊಡೆಯಿಂದ 
ಉದ್ಭವಿಸಿದಳೆಂದು ಪುರಾಣಗಳು ಘೋಷಿಸುತ್ತದೆ. 

ಪರಮಾತ್ಮನ ತೊಡೆಗಳಿಗೆ ಪರಸ್ಪರ ಉಪಮಾನೋಪಮೇಯ 
ಭಾವವನ್ನು ಹೇಳಿದ್ದರಿಂದ ಉಹಮೇಯೋಪಮಾಲಂಕಾರ. ಅವೆರಡಕ್ಕೆ 
ಸದೃಶವಾದುದು ಇನ್ನೊಂದಿಲ್ಲವೆಂದು ಅದರ ಫಲ. 


ನಾಥ ತ್ವಯಾ ಪರಿಹಿತಂ ವರವರ್ಣಿನೀನಾಂ 

ರಾಗಸ್ಯ ಯದ್ವಸನಮಾಸ್ಪದತಾಂ ಬಿಭರ್ತಿ । 

ಸೌಂದರ್ಯಸಾರನಿಲಯೇನ ಕಟೀತಟೇನ 

ತಸ್ಕೈಷ ಕಿಂ ನು ಮಹಿಮಾ ಪರಿಶೀಲನಸ್ಯ ॥ ೫೭ ॥ 
ಅನುವಾದ : ಸ್ವಾಮಿ ವರದರಾಜ, ನೀನು ಧರಿಸಿರುವ ಪೀತಾಂಬರವು 
ವರವರ್ಣಿನಿಯರ (ಸುಂದರ ಸ್ತ್ರೀಯರ ಅಥವಾ ಅರಿಶಿನದ) ರಾಗದ 
(ಪ್ರೀತಿಯ ಅಥವಾ ಬಣ್ಣದ) ಆಸ್ಪದವಾಗಿರುವುದು. ಅದು ಯಾವಾಗಲೂ 
ಸೌಂದರ್ಯಸಾರಕ್ಕೆ ಆಶ್ರಯವಾದ ನಿನ್ನ ಸೊಂಟಕ್ಕೆ ಸುತ್ತಿರುವುದರಿಂದ 
ಉಂಟಾದ ಪರಿಚಯದ ಫಲವೇನು ? 


ವಿವರಣೆ : ವರವರ್ಣಿನೀ ಎಂಬ ಶಬ್ಧಕ್ಕೆ ಉತ್ತಮಸ್ತೀ ಮತ್ತು ಹರಿದ್ರಾ ಎಂಬ 
ಎರಡು ಅರ್ಥಗಳಿವೆ, "ನಿಶಾಹ್ವಾ ಕಾಂಚನೀ ಪೀತಾ ಹರಿದ್ರಾ ವರವರ್ಣಿನೀ' 
ಎಂದು ಅಮರಕೋಶವು ಹೇಳುತ್ತದೆ. ರಾಗ ಶಬ್ದಕ್ಕೂ ಅನುರಾಗ, ಬಣ್ಣ 
ಎಂಬ. ಅರ್ಥಗಳಿವೆ. ಅವುಗಳ ಶ್ಲೇಷದ ಆಧಾರದಿಂದ ಇಲ್ಲಿ ಕವಿ 
ಚಮತ್ಕಾರವನ್ನು ತಂದಿದ್ದಾನೆ. 

“ಸಂಪ್ರಾಪ್ಯ ಸಾರಸನಮಧ್ಯತಲೋದಯಾದ್ರಿಂ 
ನುಧ್ಯಾಂಬತಣಮಸ್ಫಣಯಸ್ಸರುಸೈರ್ಮಯೂಖೈ! | 
ಸೆರಿವೀಕ್ಷ್ಯತೇ ಸುತ್ಛತಿಭಿರ್ಮಣಿರೇಷ ಪೂಷಾ 
ಸಂಸಾರರಾತ್ತ್ಯುಪರತಿಂ ಗತವದ್ಧಿರೇವ ॥ ೫೮ ॥ 

ಅನುವಾದ : ವರದರಾಜ, ನಿನ್ನ ಒಡ್ಕಾಣವೆಂಬ ಉದಯಕೈಲವನ್ನೂ, 


49 


ನಡುವೆಂಬ ಆಕಾಶವನ್ನೂ ತನ್ನ ಕೆಂಪು ಕಿರಣಗಳಿಂದ ಸುಂದರ 
ಗೊಳಿಸುತ್ತಿರುವ ಈ ರತ್ನಜೀ ಸೂರ್ಯ. ಸಂಸಾರವೆಂಬ ರಾತ್ರಿಯ 
ಕೊನೆಯನ್ನು ಸೇರಿದ ಪುಣ್ಯವಂತರೇ ಆ ಮಣಿಸೂರ್ಯನನ್ನು ಕಾಣುತ್ತಾರೆ. 
ವಿವರಣೆ ; ವರದರಾಜಸ್ವಾಮಿಯ ನಡುವಿಗೆ ತೊಡಿಸಿರುವ ಒಡ್ಯಾಣದ 
(ಡಾಬಿನ) ಮಧ್ಯದಲ್ಲಿ ಹೊಳೆಯುವ ರತ್ನವೇ' ಸೂರ್ಯನೆಂದು ಇಲ್ಲಿ 
ರೂಪಿಸಲಾಗಿದೆ. ಆ ಸೂರ್ಯನಿಗೆ ಉದಯಾಚಲ ಸಾರಸನವೆಂದು ಇಲ್ಲಿ 
ಕರೆದಿರುವ ಆಭರಣ. ಪರಮಾತ್ಮನ ನಡು (ಮಧ್ವ) ಆಕಾಶ. ರಾತ್ರಿ ಕಳೆದ 
ಮೇಲೆ ಸೂರ್ಯನ ದರ್ಶನವಾಗುವುದರಿಂದ, ಇಲ್ಲಿ ಜನನ-ಮರಣಗಳನ್ನುಳ್ಳ 
ಸಂಸಾರವನ್ನೇ ರಾತ್ರಿಯೆಂದು ಕವಿ ಕರೆದಿದ್ದಾನೆ. ಆ ರಾತ್ರಿಯನ್ನು 
ಕಳೆಯುವವರು ಸುಕೃತಿಗಳು ಮಾತ್ರ. ಅವರೇ ಆ ಮುಣಿರೂಪನಾದ 
ಸೂರ್ಯನನ್ನು ಕಾಣುತ್ತಾರೆ. ರೂಪಕಾಲಂಕಾರ. 

ನಾಭೇರಭೂತ್ತವ ಚತುರ್ಭುಜ ನಾಂತರಿಕ್ಷಂ 

ಯನ್ನಾಭಿರೇವ ಯದುನೇತರಿಯಂ ತತೋಶ*ಭೂತ್‌ । 

ನಾಭ್ಯಾ ಇತಿ ಶ್ರುತಿವಿಪರ್ಯಯಗೇ ವಿಭಕ್ತೀ 

ತಾಂ ಜೈಮಿನೇರನುಸಸಾರ ಪಶೋಶ್ಚ ಸೂತ್ರಮ್‌ ॥೫೯॥ 
ಅನುವಾದ : ಚತುರ್ಭುಜ, ಯದುನಾಯಕ, ನಿನ್ನ ನಾಭಿಯಿಂದ ಅಂತರಿಕ್ಷ 
ಹುಟ್ಟಲಿಲ್ಲ. ಏಕೆಂದರೆ ನಿನ್ನ ನಾಭಿಯೇ ಆ ಅಂತರಿಕ್ಷದಿಂದ ಹುಟ್ಟಿದೆ. 
"ನಾಭ್ಯಾ ಆಸೀದಂತರಿಕ್ಷಮ್‌' ಎಂಬ ಶ್ರುತಿವಾಕ್ಕದಲ್ಲಿರುವ ವಿಭಕ್ತಿಗಳು 
ವೃತ್ಯಾಸಗೊಂಡಿವೆ. ಆ ಶ್ರುತಿಯನ್ನೇ ಜೈಮಿನಿಯ "ಪಶೋತಶ್ನ' ಇತ್ಯಾದಿ 
ಸೂತ್ರವೂ ಅನುಸರಿಸಿದೆ. 
ವಿವರಣೆ : ಪರಮಾತ್ಮನ ಮಧ್ಯಭಾಗವನ್ನು ಸೂಕ್ಷ್ಮತೆಯ ಕಾರಣದಿಂದ 
ಅಂತರಿಕ್ಷವೆಂದು ಕವಿಗಳು ಕರೆಯುತ್ತಾರೆ. ಆ ಮಧ್ಯಭಾಗದಲ್ಲಿ ನಾಭಿ 
(ಹೊಕ್ಕಳು) ಇರುವುದರಿಂದ ಅಂತರಿಕ್ಷದಿಂದ ನಾಭಿ ಹುಟ್ಟಿರುವುದೇ 
ಸರಿಯೆಂದು ಇಲ್ಲಿ ಕವಿ ಹೇಳಿದ್ದಾನೆ. ಪುರುಷಸೂಕ್ತದಲ್ಲಿ “ನಾಭ್ಯಾ 


50 


ಆಸೀದಂತರಿಕ್ಷಮ್‌'' ಎಂಬುದು ಇದಕ್ಕೆ ವಿರುದ್ಧವಾಗುತ್ತದೆ. ಆದರೆ ಆ 
 ತ್ರುತಿವಾಕ್ಯದಲ್ಲಿ ವಿಭಕ್ತಿಗಳನ್ನು ಬದಲಾಯಿಸಿಕೊಳ್ಳಬೇಕು. ಇದಕ್ಕೆ 
ಪ್ರಮಾಣವೇಫೆಂದರೆ ಶ್ರುತಿವಾಕ್ಯಗಳ ಅರ್ಥವನ್ನು ನಿಶ್ಚಯಿಸಲು 
ಮೀಮಾಂಸಾಸೂತ್ರಗಳನ್ನು ರಚಿಸಿದ ಚೈಮಿನಿಯು "ಷಶೋಶ್ಚ ವಿಪ್ರಕರ್ಷ 
ಸ್ಪನ್ನಧ್ಯೇ ವಿಧಾನಾತ್‌' ಎಂಬ ಸೂತ್ರವನ್ನು ಮಾಡಿರುವುದು. ಇದರಲ್ಲಿ 
ಮೀಮಾಂಸಕರು 'ಪಶೋಶ್ಚ ವಿಪ್ರಕರ್ಷಾತ್‌ ತನ್ನಧ್ಯೇ ವಿಧಾನಮ್‌' ಎಂದು 
ವಿಭಕ್ತಿ ವಿಪರ್ಯಾಸವನ್ನು ಮಾಡಿ ಅರ್ಥವನ್ನು ಹೊಂದಿಸುತ್ತಾ ರೆ. ಹಾಗೆಯೇ 
ಮೇಲೆ ಉದಾಹರಿಸಿದ ಪುರುಷಸೂಕ್ತಮಂತ್ರದಲ್ಲೂ ಮಾಡಬೇಕು ಎಂದು 
ಕವಿಯ ಸೂಚನೆ. ವದರರಾಜನ ಸೊಂಟವು ಅತ್ಯಂತ ಸೂಕ್ಷ್ಮವಾಗಿ 
ಇರುವುದರಿಂದ ಅದು ಆಕಾಶವದೆಂದು ಕವಿಸಮಯಾನುಸಾರವಾಗಿ 
ಗ್ರಹಿಸಲಾಗಿದೆ. 


ಆರೋಪಮಧ್ಯವಸಿತಿಂ ಚ ವಿನಾ ತವಾಸ್ಯಾಂ 
ನಾಭಿ ಸರಃ ಪದಮುಪೈೆತು ಕಥಂ ನ ವೃತ್ತಿಮ್‌ | 
ಸಾಕ್ಷಾದಿಯಂ ಸರಸಿಜಸ್ಯ ಸಮುದ್ರಶಾಯಿನ್‌ 
ಉತ್ಪತ್ತಿಭೂರಿತಿ ಹಿ ನಾಯಕ ನಾಯಮೂಹಃ ॥ ೬೦ ॥ 


ಅನುವಾದ : ಕಡಲಲ್ಲಿ ಮಲಗುವ ಜಗನ್ನಾಯಕ ವರದರಾಜ, ಆರೋಪ, 
ಅಧ್ಯವಸಾಯಗಳಿಲ್ಲದೆಯೇ ನಿನ್ನ ನಾಭಿಯಲ್ಲಿ "ಸರಸ್‌' ಎಂಬ ಪದವು 
ವೃತ್ತಿಯನ್ನು ಹೇಳೆ ಪಡೆಯದೆ ಇದ್ದೀತು ? ಏಕೆಂದರೆ ಸರಸಿಜಕ್ಕೆ ಆ ನಾಭಿಯು 
ಉತ್ಪತ್ರಿಸ್ಥಾನವಾಗಿದೆಯೆಂಬುದು ಪ್ರತ್ಯಕ್ಷ ಊಹೆಯಲ್ಲ. 

ವಿವರಣೆ : ಅಲಂಕಾರಶಾಸ್ತ್ರದಲ್ಲಿ ಆರೋಪ, ಅಧ್ಯವಸಾಯ ಎಂಬ 
ಪದಗಳನ್ನು ಬಳಸುತ್ತಾರೆ. "ಮುಖಂ ಚಂದ್ರಃ (ಮುಖವೇ ಚಂದ್ರ) ಎಂಬಲ್ಲಿ 
ಉಪಮಾನ-ಉಪಮೇಯ ಇವುಗಳನ್ನು ಹೇಳಿ ಅವುಗಳಿಗೆ ತಾದ್ರೂಪ್ಯವನ್ನು 
ಹೇಳುವುದರಿಂದ ಆರೋಪ, "ಚಂದ್ರಃ! ಎಂದು ಉಪಮಾನವಾಚಕವನ್ನು 
ಮಾತ್ರ ಹೇಳಿ ಅದರಿಂದಲೇ ಉಪಮೇಯವನ್ನು ಸಂಗ್ರಹಿಸಿ ಹೇಳಿದರೆ ಅದು 


51 


ಅಧ್ಯವಸಾಯ. ಬೇರೆ ಜನರ ನಾಭಿಗೆ "ಸರಸ್‌' ಎಂಬ ಹದವನ್ನು ಅನ್ವಯಿಸಿ 
ಹೇಳಿದಾಗ ಆರೋಪ ಅಥವಾ ಅಧ್ಯವಸಾಯಗಳನ್ನು ಆಶ್ರಯಿಸದೆ 
ವಿಧಿಯಿಲ್ಲ ಏಕೆಂದರೆ ಆ ನಾಭಿಯಲ್ಲಿ ಸರಸ್ಸಿ ಲಕ್ಷಣ ಇರುವುದಿಲ್ಲ. ಆದರೆ 
ಪರಮಾತ್ಮನ ನಾಭಿಯಲ್ಲಿ ಪದ್ಧವು ಹುಟ್ಟಿ ಅದರಲ್ಲಿ ಬ್ರಹ್ಮನು ಆವಿರ್ಭವಿಸಿದ 
ಕಾರಣ ಆ ನಾಭಿಗೆ 'ಸರಸ್ತ: ಎಂಬ ಧರ್ಮವು ಸ್ವಾಭಾವಿಕವಾಗಿಯೇ 
ಉಂಟಾಗಿದೆ. ಅಲ್ಲಿ ಆರೋಪ ಅಥವಾ ಅಧ್ಯವಸಾಯ ಬೇಕಾಗಿಲ್ಲ- ಎಂದು 
ಕವಿ ಸೂಚಿಸಿದ್ದಾನೆ. ಇದರಿಂದ ಪರದರಾಜಸ್ವಾಮಿಯ ನಾಭಿಯು 
ಸರಸ್ಸಿನಂತೆ ಸುಂದರವಾಗಿದೆ ಎಂದು ಹೇಳಿದಂತಾಗುತ್ತದೆ. 


ಕಲ್ಬಾಂತರೇಷು ವಿತತಿಂ ಕಮಲಾಸನಾನಾಂ 

ಭೂಯೋಪಪಿ ಶರ್ತುಮಿವ ಭೂರಿ ರಜೋ ದಧಾನಮ್‌ | 
ನಾಭಿಪ್ರದೇ ಸಮುದಿತಂ ಸಲಿನಂ ತವೈತದ್‌ 

ಭೂಯಾತ್‌ ಸದೈವ ಮಮ ಭೂತಿಕರಂ ಮುರಾರೇ ॥ ೬೧ || 


ಅನುವಾದ : ಎಲ್ಫೆ ಮುರಾರಿ, ಮುಂದಿನ ಅನೇಕ ಕಲ್ಪಗಳಲ್ಲಿ ಹುಟ್ಟಬೇಕಾದ 
ಬ್ರಹ್ಮರ ಸಮೂಹವನ್ನು ಉತ್ಪಾದಿಸಲೋಸುಗವೋ ಎಂಬಂತೆ ಹೆಚ್ಚು 
ರಜಸ್ಸನ್ನು (ಪರಾಗಧೂಳಿಯನ್ನು) ಧರಿಸಿರುವ, ನಿನ್ನ ನಾಭಿಯೆಂಬ 
ಹ್ರದದಲ್ಲಿ ಹುಟ್ಟಿರುವ ಈ ಕಮಲವು ಸದಾ ನನಗೆ ಐಶ್ವರ್ಯವನ್ನು 
ತಂದುಕೊಡುವಂಥದ್ದಾಗಲಿ. 

ವಡಿ : ಬ್ರಹ್ಮನು ಸೃಷ್ಟಿಕರ್ತನಾದ್ದರಿಂದ ರಜೋಗುಣಪ್ರಧಾನನು. 
ಅವನು ಹುಟ್ಟುವ ಸ್ಥಳ ಭಗವಾನ್‌ ಎಷ್ಟುವಿನ ನಾಚಿಕಮಲ. ಒಂದೊಂದು 
ಕಲ್ಪಕ್ಕೂ ಒಬ್ಬೊಬ್ಬ ಬ್ರಹ್ನನಿರುತ್ತಾನೆ.  ಅನಂತಕಲ್ಪಗಳಲ್ಲಿ ಅನಂತ 
ಬ್ರಹ್ಮರನ್ನೂ ಉತ್ಪಾದಿಸಬೇಕಾಗುತ್ತದೆ. ಅಂಥ ಬ್ರಹ್ಮರ ಉತ್ಪತ್ತಿಗೆ ಬೇಕಾದ 
ರಜಸ್ಸನ್ನು (ರಜೋಗುಣವನ್ನು ಅಥವಾ ಪರಾಗವನ್ನು) ತುಂಬಿಕೊಂಡಿದೆ 
ಪರಮಾತ್ಮನ ನಾಭಿಕಮಲ ಎಂದು ಕವಿ ಉತ್ಪ್ರೇಕ್ಷಿಸಿದ್ದಾನೆ. ಆ ನಾಭಿ ಕಮಲವು 
ಶ್ರೇಯಸ್ಸನ್ನುಂಟುಮಾಡಲಿ ಎಂದು ಕವಿ ಇಲ್ಲಿ ಪ್ರಾರ್ಥಿಸಿದ್ದಾನೆ. 
ಫಲೋತ್ಸೇಕ್ಷಾಲಂಕಾರ. 


52 


ಉಲ್ಲಾ; ಸಯತ್ಯುದರಬಂಧನಿಬದ್ದ ದಿವ್ಯ- 

ಶೋಣಾ ಶ್ಚರಶ್ಶಿಕಲಿಕಾವಲಿರಚ್ಯುತೈಷಾ | 
ಆಗಾಮ್ಯನೇಕಶತಕಲ್ಪವಿಧಾತೃಗರ್ಭ- 
ನಾಭ್ಯುದ್ದತಾಂಬುರುಹಕುಡ್ಡಲಪಂಕ್ಲಿಶೋಭಾಮ್‌ 1&೨ | 


ಅನುವಾದ : ಅಚ್ಛುತನೆನಿಸಿದ ವರದರಾಜ, ನಿನ್ನ ನಡುವಿನ ಪಟ್ಟಿಯಲ್ಲಿ 
ಖಚಿತವಾದ ಪದ್ಮರಾಗಮಣಿಗಳ ಕಾಂತಿಯ ಕುಡಿಗಳ ಈ ಸಮೂಹವು 
ಮುಂದೆ ಬರಲಿರುವ ಅನೇಕ ಶತಸಂಖ್ಯೆಯ ಕಲ್ಪಗಳ ಬ್ರಹ್ಮರನ್ನು 
.ಗರ್ಭದಲ್ಲಡಗಿಸಿಕೊಂಡಿರುವ, ನಾಭಿಯಿಂದ ಹೊರಹೊಮ್ಮಿದ ಕಮಲದ 
"ಮೊಳ್ಗೆಗಳ ಸಾಲಿನ ಸೊಬಗನ್ನು ತೋರಿಸುತ್ತಿದೆ. 

ವಿವರಣೆ ;: ವರದರಾಜನ ನಡುವಿಗೆ ಕಟ್ಟಿರುವ ರತ್ನಮಯವಾದ 
ಪಟ್ಟಿಯಲ್ಲಿರುವ ಪದ್ಮ್ಧರಾಗಮಣಿಗಳ ಕೆಂಪು ಕಿರಣಗಳು ಪದ್ಮದ ಮೊಗ್ಗೆಗಳಂತೆ 
ಕಾಣುತ್ತವೆ. ಅದರ ಆಧಾರದಿಂದ ಕವಿಯು ಇಲ್ಲಿ ಮುಂದಿನ ನೂರಾರು 
ಕಲ್ಪಗಳ ಬ್ರಹ್ಮರನ್ನು ತಮ್ಮ ಹೊಟ್ಟೆಯಲ್ಲಿ ಅಡಗಿಸಿಕೊಂಡಿರುವ 
ನಾಭಿಪದ್ಧಗಳ ಪಂಕ್ರಿಯಂತೆ ಈ ಕಿರಣಗಳು ಕಂಗೊಳಿಸುತ್ತವೆ ಎಂದು 
ವರ್ಣಿಸಿದ್ದಾನೆ. 


ಊರ್ದ್ವಂ ವಿರಿಂಚಿಭವನಾತ್ತವ ನಾಭಿಪದ್ಮಾದ್‌ 
ಸಂಕ ದಜುಷಸಮಸಃ ಪರಸಾತ್‌ 

ಮುಕೌ ಘಮಂಡಿತಮುರಃಸ್ಥ ಸ್ವಲಮುನ್ಮಯೂಖಂ 
ಪಶ್ಯಾಮಿ ದೇವ ಪರಮಂ ಪದಮೇವ ಪಶ್ಚಾತ್‌ ॥ ೬೩ ॥ 


ಅನುವಾದ : ದೇವ ವರದರಾಜ, ಬ್ರಹ್ಮನ ಮನೆಯಾದ ನಿನ್ನ ನಾಭಿಪದ್ಧದ 
ಮೇಲೆ, ರೋಮಗಳ ಸಾಲಿನ ಸ್ನಾನವನ್ನು ಪಡೆದಿರುವ ತಮಸ್ಸಿನ ಮೇಲೆ 
ಮುಕೌಘದಿಂದ (ಮುತ್ತುಗಳ ಅಥವಾ ಮುಕ್ತಜೀವರ ಸಮೂಹದಿಂದ) 


53 


ಅಲಂಕೃತವಾದ, ಕಿರಣಗಳನ್ನು ಪಸರಿಸುತಿರುವ ನಿನ ಎದೆಯು 
ಪರಮಪದದೆಂದು ನಾನು ಕಾಣುತ್ತಿದ್ದೇನೆ. 

ವಿವರಣೆ : ಬ್ರಹ್ಮಲೋಕಕ್ಕಿಂತಲೂ ಮೇಲೆ, ತಮೋಲೋಕಗಳ ಆಚೆಗೆ 
ಪರಮಹದದೆಂಬ ಸ್ಥಾನವಿದೆ. ಮುಕ್ತಿಯನ್ನು ಪಡೆದ ಜೀವರು ಅಲ್ಲಿ 
ಸುಖದಿಂದ ಭಗವಂತನ ಸಾನ್ನಿಧ್ಯದಲ್ಲಿ ' ಆನಂದಾನುಭವವನ್ನು 
ಪಡೆಯುತ್ತಾರೆ. ಭಗವಂತನ ನಾಭಿಕಮಲವೇ ಬ್ರಹ್ಮಲೋಕ. ನಾಭಿಯ 
ಮೇಲುಭಾಗದಲ್ಲಿರುವ ರೋಮಾವಲಿ ತಮಸ್ಸು ಅವುಗಳ ಮೆಲೆ ಮುತ್ತಿನ 
ಸರಗಳಿಂದ ಉಜ್ಜ ೃಲವಾದ ಪರಮಾತ್ಮನ ವಕ್ಷಷ್ಠಲವೇ ಪರಮಪದ ಎಂದು 
ಬಲ್ಲಿ ಕವಿ ವರ್ಣಿಸಿದ್ದಾನೆ. ಮುಕ್ತ ಶಬ್ಧದ ಶ್ಲೇಷವನ್ನು ಬಳಸಿರುವುದು 
ದುತ್ಕಾರದ ಮೂಲವಾಗಿದೆ. 


ಸಾಲೈರುದಂಶುಚಯರತ್ನೆಲಲಂ. * ಖ್ವೈಃ 


ಸ್ಪೀತೋಲ್ಲಸತ್ಕುಸುಮಯಾ ವನಮಾಲಯಾ ಚ । 
ವಿಭ್ರಾಜತೀ ವಿಪುಲಮೇತದುರಸ್ವದೀಯ- 
ಮಂತಃಪುರಂ ಜಲಧಿರಾಜಕುಮಾರಿಕಾಯಾಃ। ॥ ೬೪ ॥ 


ಅನುವಾದ : ವರದರಾಜ ನಿನ್ನ ವಿಶಾಲವಾದ ವಕ್ಷಸ್ಪಲವು 
ಸಮುದ್ರರಾಜನ ಮಗಳಾದ ಲಕ್ಷ್ಮಿಯ ಅಂತಃಪುರವಾಗಿ ಕಂಗೊಳಿಸುತ್ತಿದೆ. 
ಕಿರಣಗಳು ಹೊಮ್ಮುತ್ತಿರುವ 'ಲಲಂತಿಕಾ' ಎಂಬ ಹಾರಗಳೇ ಅದರ ಕೋಟೆ. 
ಅರಳಿದ ಹೂಗಳಿಂದ ತುಂಬಿರುವ ವನಮಾಲೆಯೇ (ಆ ಕೋಟೆಯ 
ಸುತ್ತಲೂ ಇರುವ) ವನಮಾಲೆ. 

ವಿವರಣೆ : ಲಕ್ಷ್ಮಿಯು ವಿಷ್ಣುವಕ್ಷಸ್ನಲವಾಸಿನಿ. ಆದ್ದರಿಂದ ವರದರಾಜನ 
ಏಜಿಯೇ ಲಕ್ಷ್ಮಿಯ ಅಂತಃಪುರ, ಆ ಎದೆಯ ಮೇಲೆ ಹೊಳೆಯುತ್ತಿರುವ 


54 


ಪ್ರಾಲಂಬಿಕಾಮುಪಗತಾಸ್ತವ ಪದ್ಧರಾಗಾಃ 
ಪ್ರತ್ಯಗ್ರಘರ್ಮಕರಮಂಡಲನಿರ್ವಿಶೇಷಾಃ | 
ಪರ್ಯಂಕಕೇ ವರದ ವಕ್ಷಸಿ ಶಾಂತಿಲಕ್ಷ್ಮಾಃ 
ಕ್ರೀಡೋಪಬರ್ಹತಿಲಕಾ ಇವ ಪಾರ್ಶ್ವಭಾಜಃ ॥ ೬೫ ॥ 


ಅನುವಾದ : ಆಗ ತಾನೇ ಹುಟ್ಟುತ್ತಿರುವ ಸೂರ್ಯನ ಮಂಡಲಕ್ಕೆ 
ಸಮಾನವಾದ ಪದ್ಮರಾಗಮಣಿಗಳು ನಿನ್ನ ಕಂಠದಲ್ಲಿ ರಾಜಿಸುತ್ತಿರುವ 
ಪ್ರಾಲಂಬಿಕಾ ಎಂಬ ಸುವರ್ಣಹಾರದಲ್ಲಿ ಹೊಳೆಯುತ್ತಿವೆ. ವರದರಾಜ 
ಸ್ವಾಮಿ, ನಿನ್ನ ಎದೆಯಲ್ಲಿರುವ ಶಾಂತಿಲಕ್ಷ್ಮಿಯ ಹರ್ಯಂಕದ ಪಾರ್ಶ್ವದಲ್ಲಿ 
ಅಲಂಕಾರವಾಗಿಟ್ಟರುವ  ದಿಂಬುಗಳಂತೆ ಆ ಪದ್ಮರಾಗಮಣಿಗಳು 
ಶೋಭಿಸುತಿವೆ. 

ವಿವರಣೆ : ಶಾಂತಿಲಕ್ಷ್ಮಿಯು ವಿಶ್ರಾಂತಿ ಪಡೆಯಲು ಪರಮಾತ್ಮನ ಎಜಿಯೆಂಬ 
ಪರ್ಯಂಕದಲ್ಲಿ ಕುಳಿತಿರುವಾಗ ಅಕ್ಕಪಕ್ಕದಲ್ಲಿಟ್ಟಿರುವ ಕೆಂಪುಬಣ್ಣದ ದಿಂಬು 
(ಲೋಡು) ಗಳಂತೆ ಪ್ರಾಲಂಬಿಕಾ ಎಂಬ ಹಾರದ ಪದ್ಮರಾಗಮಣಿಗಳು 
ಕಂಗೊಳಿಸುತ್ತಿವೆ ಎಂದು ಕವಿ ಇಲ್ಲಿ ವರ್ಣಿಸಿದ್ದಾನೆ. ಉಪಮಾಲಂಕಾರ. 
""ಗೈವೇಯಕಂ ಕಂಠಭೂಷಾ ಲಂಬನಂ ಸ್ಕಾಲ್ಲಲಂತಿಕಾ । ಸ್ಪರ್ಣೆಃ ಪ್ರಾಲಂಬಿಕಾ'' 
ಎಂಬ ಅಮರಕೋಶದ ಪ್ರಕಾರ ಕತ್ತಿನಲ್ಲಿ ತೂಗಾಡುವ ಸರಕ್ಕೆ ಲಲಂತಿಕಾ 
ಎಂದೂ ಚಿನ್ನದ ಮಣಿಗಳ ಸರಕ್ಕೆ ಪ್ರಾಲಂಬಿಕಾ ಎಂದೂ ಹೆಸರು. 


ಅಸ್ತು ತ್ರಯೇಮಯತನುಸ್ತವ ಲಂಬನಾಲೀ- 
ರತ್ತೈಸ್ತಿರಸ್ಕಿಯತ ಏವ ತಥಾಪಿ ಭಾನುಃ | 
ಸೋಡಃ ಸತಾಂ ಬತ ನಿಶಾಂತಮುಪಾಗತಾನಾ- 
ಮೇವಂ ತಿರಸ್ಕೃಟಿಕೃದೀಶ್ವರ ಘಃ ಸುವೃತ್ತೈಃ || ೬೬ || 
ಅನುವಾದ : ಸೂರ್ಯನು 'ಶ್ರಯೀಮಯತನು' ಆಗಿದ್ದರೇನಂತೆ 9 
ಅವನನ್ನೂ ನಿನ್ನ ಹಾರಗಳ ರತ್ನಗಳು ತಿರಸ್ಕರಿಸುತ್ತವೆ. ನಿಶಾಂತದಲ್ಲಿ 


55 


ಆಗಮಿಸಿದ ಸತ್ಟುರುಷರನ್ನು (ನಕ್ಷತ್ರಗಳನ್ನು) ತಿರಸ್ಕರಿಸುವ ಯಾವನನ್ನು 
ತಾನೆ ಸುವೃತ್ತರು (ಒಳ್ಳೆಯ ಆಚಾರವನ್ನುಳ್ಳವರು ಅಥವಾ ಗುಂಡಾಗಿರುವ 
ಆಕಾರವನ್ನು ಉಳ್ಳವು) ಸಹಿಸುತ್ತಾರೆ ? 
ವಿವರಣೆ : ಈ ಪದ್ಯದಲ್ಲಿ ನಿಶಾಂತ, ಸತ್‌, ಶಿರಸಿ, ಸುವೃತ್ತ ಎಂಬ ಶಬ್ಧಗಳ 
ಶ್ಲೇಷದಿಂದ ಚಮತ್ಕಾರವನ್ನು ಕವಿ ತಂದಿದ್ದಾನೆ. ನಿಶಾಂತ - ಬೆಳಗು, ಮನೆ. 
ಸತ್‌ ಎ ನಕ್ಷತ್ರ, ಸಾಧುಜನ. ತಿರಸ್ಯತಿ ಎ ತಿರಸ್ಕಾರ, ಮುಚ್ಚುವಿಕೆ. ಸುವೃತ್ತ ಜ 
ಗುಂಡಾಗಿರುವ ವಸ್ತು ಒಳ್ಳೆಯ ನಡತೆಯುಳ್ಳವನು. 

ನಿಶಾಂತದಲ್ಲಿ (ರಾತ್ರಿಯ ಕೊನೆಯಲ್ಲಿ ಬೆಳಗಾದಾಗ), ಸತಾಂ 
(ನಕ್ಷತ್ರಗಳ)  ತಿರಸೃತಿಯನ್ನು (ಎಂದರೆ  ಕಾಂತಿಹೀನತೆಯಿಂದ 
ಮುಚ್ಚಿಹೋಗುವ ಸ್ಥಿತಿಯನ್ನು) ಸೂರ್ಯನು ಮಾಡುತ್ತಾನೆ. ಶ್ಲೇಷ 
ಮಹಿಮೆಯಿಂದ ಸೂರ್ಯನು ತನ್ನ ಮನೆಯಲ್ಲಿ ಸತ್ಟುರುಷರನ್ನು 
ತಿರಸ್ಕರಿಸಿದಂತೆ ಆಯಿತು. ಇಂಥ ತಿರಸ್ಕಾರವನ್ನು ಸುವೃತ್ತವಾಗಿರುವ 
(ಎಂದರೆ ಗುಂಡಾಗಿರುವ) ರತ್ನಗಳು ಹೇಗೆ ಸಹಿಸುತ್ತವೆ ? ಸುವೃತ್ತರು 
(ಒಳ್ಳೆಯ ನಡತೆಯುಳ್ಳ ಜನರು) ಮನೆಗೆ ಬಂದ ಅತಿಥಿಗಳನ್ನು 
ತಿರಸ್ಕರಿಸುವವನ ನಡವಳಿಕೆಯನ್ನು ಸಹಿಸುವರೇ ? ಎಂದಿಗೂ ಇಲ್ಲ. 
ಅಂಥವನನ್ನು ಅವರೂ ತಿರಸ್ಕರಿಸಬೇಕಲ್ಲವೆ 7 ಈ ಕಾರಣದಿಂದಲೇ 
ವರದರಾಜಸ್ವಾಮಿಯ ಹಾರದ ರತ್ನಗಳು ಸೂರ್ಯನನ್ನು ತಿರಸ್ಕರಿಸುತ್ತಿವೆ 
ಎಂದು ಕವಿ ಹೇಳುತ್ತಾನೆ. ಭಗವಂತನ ಎದೆಯ ಮೇಲೆ ಹೊಳೆಯುವ 
ರತ್ನಗಳು ಸೂರ್ಯನಿಗಿಂತಲೂ ಹೆಚ್ಚು ದೇದೀಹ್ಕಮಾನವಾಗಿವೆ ಎಂದು 
ಅಭಿಪ್ರಾಯ. ಶ್ಲೇಷಮೂಲಕವಾದ ಅರ್ಥಾಂತರನ್ಯಾಸಾಲಂಕಾರ 


ನಷ್ಟೇಪಿ ಭಸ್ಮನಿ ವನೇ ಗಿರಿಶೇನ ದಗ್ದ 0 
ಸ್ತ್ರೀಣಾಂ ಹೃದೀಶ ಮದನಂ ಪ್ರತಿಬೋಧಯಂತಃ | 
ಭಸ್ಮೋಚ್ಚಯೇ ಕೃತಕಚಪ್ರತಿಬೋಧನಂ ತಂ 
ಶುಕ್ರಂ ಜಯಂತು ನ ಕಥಂ ತವ ಹಾರತಾರಾಃ | ೬೭ ॥ 
ಅನುವಾದ : ವರದರಾಜ, ಪ್ರಕಾಶಮಾನವಾದ ನಿನ್ನ ಹಾರಗಳು ಶಿವನಿಂದ 


56 


ಟ್ಟಿ ಮನ್ಮಥನ ಭಸ್ಮವೆಲ್ಲಾ ನಷ್ಟವಾಗಿದ್ದರೂ ಆ ಮನ್ಮಥನನ್ನು 
ರ ಹೃದಯದಲ್ಲಿ ಮತ್ತೆ ಉಜ್ಜೀವಿಸುತ್ತವೆ. ಭಸ್ಮರಾಶಿಯಲ್ಲಿ ಮಾತ್ರ 
ನ್ನ ಉಜ್ಜೀವಿಸಿದ ಶುಕ್ರನನ್ನು ಅವು ಹೇಗೆ ಜಯಿಸದೆ ಇದ್ದಾವು ? 
$ : ಶುಕ್ರಾಚಾರ್ಯನೆಂಬ ಅಸುರಗುರುವಿಗೆ ಸಂಜೇವಿನೀ ಮಂತ್ರ 
ಫೀ ಅವನ ಶಿಷ್ಠನಾದ ಕಚನನ್ನು ರಾಕ್ಷಸರು ಕೊಂದು 
ಹಾಕಿದರೂ ಕೂಡ, ಆ ಸದ ರಾಶಿಯಿಂದಲೇ ಕಚನನ್ನು 
ಸಾರ್ಯನು ಬದುಕಸಿದನು. ಇದು ಅವನ ಮಹಿಮೆ. ವರದರಾಜನ 
ಹಾರಗಳ ಮಹಿಮೆ ಇದಕ್ಕಿಂತಲೂ ಹೆಚ್ಚು, ಏಕೆಂದರೆ ಶಿವನು 
ಹಾಕಿದ ಮನ್ಮಥನ ಭಸ್ಮ ಕೂಡ ಉಳಿದಿಲ್ಲದಿದ್ದರೂ ಆ ಮನ್ಮಥನನ್ನು 
ರ ಹೃದಯದಲ್ಲಿ ಮತ್ತೆ ಜೀವಿತಗೊಳಿಸಲು ಈ ಹಾರಗಳಿಗೆ 
ರ್ಶವಿದೆ... ಆಕಾಶದಲ್ಲಿ ಪ್ರಕಾಶಿಸುವ ಶುಕ್ರಗ್ರಹಕ್ಕಿಂತಲೂ 
ಸಾಜನ ಎದೆಯಲ್ಲಿ ಹೊಳೆಯುವ ಹಾರದ ವಜ್ರಗಳು ಅಧಿಕ 
ಮಿಂದ ಕೂಡಿವೆ ಎಂದು ಇಲ್ಲಿ ಸೂಚ್ಯಾರ್ಥ. 


'ತ್ರ್ರೇಕ್ಷಯತ್ಯಧಿಭುಜಾಂತರಮುಲ್ಲಸಂತೀ 

ುರ್ಶ್ವದ್ವಯೇ ಪರಮಪೂರುಷ ಹಾರಮಾಲಾ | 
)ತ್ಯಕಾಂತಿಸರಿತಸ್ತರಲೈಃ ಪ್ರಣುನ್ನಾಮ್‌ 
ಇಮುಕ್ಯತ್ಕರೈರುಭಯತಃ ಸಿತಫೇನಪಂಕ್ತಿಮ್‌ ॥ ೬೮ ॥ 
ಕಾದ : ಎಲೈ ಪರಮಪುರುಷ, ನಿನ್ನ ಭುಜಗಳ ಮಧ್ಯದಲ್ಲಿ ಎರಡು 
'ಲ್ಲೂ ಶೋಭಿಸುವ ಹಾರವು ಅಲ್ಲಿರುವ ಕಾಂತಿಯೆಂಬ ನದಿಯ 
ತರಂಗಗಳಿಂದ ಎರಡು ಕಡೆಯೂ ಉಂಟಾಗಿರುವ ಬಿಳುಪಾದ 
ನು ಸಾಲನ್ನು ನೆನಪಿಗೆ ತರುತ್ತದೆ. 

ಥೆ; ಬಿಳುಪಾದ ಮುತ್ತಿನ ಹಾರಗಳನ್ನು ವರದರಾಜನು ಧರಿಸಿರುವ 
, ಎದೆಯಲ್ಲಿ ಹರಿಯುವ ಕಾಂತಿಯ ನದಿಯು ಎರಡು ಕಡೆಯೂ 
ರುವ ನೊರೆಯಂತೆ ಆ ಹಾರಗಳು ಕಾಣುತ್ತವೆ ಎಂದು ಇಲ್ಲಿ ಕವಿಯ 
ಶಯ. ಸ್ಥರಣಾಲಂಕಾರ. 


+ 


57 


ತ್ವಾಂ ಸರ್ವಭೂತಮಯಮಾಶ್ರಿತಸರ್ವವರ್ಣಂ 

ಯದ್‌ ವೈಜಯಂತ್ಯುಪಗತಾಚ್ಯುತ ಸರ್ವಗಂಧಮ್‌ । 
ತೇನೈವ ಕಿಂ ತ್ರಿಭುವನೈಕಮಹಾವದಾನ್ಯ 
ಸಾರೂಪ್ಯಮಾವಹತಿ ತೇ ಸಕಲಾಭಿವಂದ್ಯಮ್‌ ॥ ೬೯ ॥ 


ಅನುವಾದ : ಅಚ್ಛುತ್ತ ಸರ್ವಭೂತಮಯನೂ, ಸರ್ವವರ್ಣಗಳಿಗೆ 
ಆಶ್ರಯನೂ ಸರ್ವಗುಧನೂ ಆದ ನಿನ್ನನ್ನು ವೈಜಯಂತೀಮಾಲೆಯು 
ಆಶ್ರಯಿಸಿದೆ. ಮೂರು ಭುವನಗಳಿಗೂ ಮುಖ್ಯ ದಾಶೃವಾದ ವರದರಾಜ, ಈ 


ಕಾರಣದಿಂದಲೇ ಆ ಮಾಲೆಯು ಸಕಲನ ನಮಸ್ಕಾರ್ಯವಾದ ನಿನ್ನ 
ಸಾರೂಪ್ಯವನ್ನು ಹಡೆವಿದೆಯೇನು ? 


ವಿವರಣೆ : ಅಂತರಾತ್ಮಸ್ಸರೂಪದಿಂದ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಾಸ 
ಮಾಡುವುದರಿಕಿದ ಪರಮಾತ್ಮನು ಸರ್ವಭೂತಮಯ. ವಿಪ್ರ - ಕ್ಷತ್ರಿಯ - 
ವೈಶ್ಯ -ಶೂದ್ರರೆಂಬ ಎಲ್ಲ ವರ್ಣಗಳಿಗೂ ಅವನು ಆಶ್ರಯ. 
ಸರ್ವಗಂಧಗಳಿಗೆ ಅವನೇ ಮನೆ ಎಂದು 'ಸರ್ವಕರ್ಮಾ ಸರ್ವಕಾಮಃ 
ಸರ್ವಗಂಧಃ ಸರ್ವರಸಃ' ಎಂಬ ಶ್ರುತಿ ಹೇಳುತ್ತದೆ. ಅಂಥ ಪರಮಾತ್ಮನನ್ನು 
ಅಲಂಕರಿಸುವ ವೈಜಯಂತೀಮಾಲೆಗೂ ಈ ಎಲ್ಲ ಗುಣಗಳೂ ಬಂದಿವೆ. 
ಅದೂ ಸರ್ವಭೂತಮಯೀ ಎಂದು ಪುರಾಣಗಳು ಹೇಳುತ್ತವೆ. 
""ಪಂಚರೂಹಾ ತು ಯಾ ಮಾಲಾ ವೈಜಯಂತೀ ಗದಾಭೃತಃ । ಸಾ 
ಭೂತಹೇತುಸಂಘಾತಭೂತಾ ಮಾಲಾ ಚ ವೈ ದ್ವಿಜ ॥'' ಹಾಗೆಯೇ ಅದು 
ಸರ್ವವರ್ಣಾತ್ಮಕವಾಗಿದೆ, ಎಂದರೆ ಎಲ್ಲ ಬಣ್ಣಗಳ ಹೂಗಳನ್ನು ಹೊಂದಿದೆ. 
ಎಲ್ಲ ಸುಗಂಧವೂ ಅದರಲ್ಲಿದೆ. ಈ ಎಲ್ಲ ಗುಣಗಳನ್ನು ಹೊಂದಿರಲು 
ಕಾರಣವು ಏನೆಂದರೆ ಅದೇ ಗುಣಗಳನ್ನು ಹೊಂದಿರುವ ಪರಮಾತ್ಮನನ್ನು 
ವೈಜಯಂತೀಮಾಲೆಯು ಆಶ್ರಯಿಸಿರುವುದೇ ಎಂದು ಕವಿ ಉತ್ಪೇಕ್ಷಿಸಿದ್ದಾನೆ. 


58 


ತಾರಾಭಿರಾಮಪರಿಣಾಹಲಸತ್‌ಸಿತಾಭ್ರಂ 
ತಾಪಿಚ್ಚಮೇಚಕಮುರಃ ಶರದಂತರಿಕ್ಟಮ್‌ | 

ಪ್ರಾಪ್ಕೈವ ಜೀವ ತವ ಕೌಸ್ತುಭಪೂರ್ಣಚಂದ್ರಃ 

ಫೂರ್ಣಾಂ ಬಿಭರ್ತಿ ಪ್ರರುಷೋತ್ತಮ ಕಾಂತಿರೇಖಾಮ್‌ ॥ ೭೦ ॥ 


ಅನುವಾದ : ದೇವ, ಕೌಸ್ತುಭಮಣಿಯೆಂಬ ಪೂರ್ಣಚಂದ್ರನು ನಿನ್ನ 
ಎದೆಯೆಂಬ ಶರತ್ಯಾಲಾಂತರಿಕ್ಷವನ್ನು ಆಶ್ರಯಿಸಿರುವುದರಿಂದಲೇ ಪೂರ್ಣ 
ಕಾಂತೃತಿಶಯವನ್ನು ಹೊಂದಿದ್ದಾನೆ. ನಿನ್ನ ಎದೆಯು ತಾರಗಳಿಂದ (ಶುದ್ಧ 
ಮುಕ್ತಾಫಲಗಳಿಂದ) ಸುಂದರವಾದ ವಿಶಾಲತೆಯಲ್ಲಿ ಹೊಳೆಯುವ 
ಸಿತಾಭ್ರವನ್ನು (ಕರ್ಪೂರಲೇಪವನ್ನು) ಹೊಂದಿದೆ. ಶರದಂತರಿಕ್ಷವು 
ತಾರೆಗಳಿಂದ (ನಕ್ಷತ್ರಗಳಿಂದ) ಸುಂದರವಾದ ವಿಶಾಲತೆಯಲ್ಲಿ 
ಸಿತಾಭ್ರಗಳನ್ನು (ಬಿಳುಪಾದ ಮೋಡಗಳನ್ನು) ಹೊಂದಿದೆ. ಎರಡೂ 
ತಾಪಿಚ್ಛಮೇಚಕವಾಗಿವೆ. (ಹೊಂಗೆಯ ಮರದಂತೆ ಕಪ್ಪಾಗಿವೆ). 
ವಿವರಣೆ ; ಶರತ್ಕಾಲದ ಅಂತರಿಕ್ಷವನ್ನು ಆಶ್ರಯಿಸಿದಾಗಲೇ ಚಂದ್ರನು 
ಪೂರ್ಣಕಾಂತಿಯ ಆತಿಶಯವನ್ನು ಪಡೆಯುತ್ತಾನೆ. ಹಾಗೆಯೇ ಕೌಸ್ತುಭ 
ಮಣಿಯೆಂಬ ಚಂದ್ರನು ಪುರುಹೋತ್ತಮನಾದ ವರದರಾಜನ ಎದೆಯನ್ನು 
ಆಶ್ರಯಿಸಿದಾಗಲೇ ಕಾಂತೃತಿಶಯವನ್ನು ಪಡೆಯುತ್ತಾನೆ. ಪರಮಾತ್ಮನ 
ವಕ್ಷಸ್ನಲಕ್ಕೂ ಶರದಂತರಿಕ್ಷಕ್ಕೂ ಅಭೇದವನ್ನು ಶ್ಲೇಷದ ಆಧಾರದಿಂದ ಇಲ್ಲಿ 
ಸಾಧಿಸಲಾಗಿದೆ. ತಾರಾಭಿರಾಮ * ಮುತ್ತುಗಳಿಂದ ಸುಂದರ ಅಥವಾ 
ನಕ್ಷತ್ರಗಳಿಂದ ಸುಂದರ. ಸಿತಾಭ್ರ - ಕರ್ಪೂರ ಅಥವಾ ಬಿಳಿಮೋಡ. ಶ್ಲೇಷದ 
ಆಧಾರದಿಂದ ಎರಡಕ್ಕೂ ಅಭೇದವನ್ನು ಹೇಳಲಾಗಿದೆ. ರೂಪಕಾಲಂಕಾರ. 

ನಾಭೀಸರೋಜಕಿರಣೈರ್ಮಣಿರಾಜಭಾಭಿ- 

ರಾತ್ಮಪ್ರಭಾಭಿರಪಿ ಸಂವಲಿತಂ ವಿಭಾತಿ | 

ಶ್ರೀವತ್ಸವಿಗ್ರ ಹಜುಷಃ ಪ್ರಕೃತೀಸ್ವದೀಯಂ 

ವಕ್ಷಃ ಪರೀತಮಿವ ಸತ್ತ್ವರಜಸ್ತಮೋಭಿಃ 1೭೧ ॥ 
ಅನುವಾದ : ವರದರಾಜ, ನಿನ್ನ ಎದೆಯು ನಾಭಿಕಮಲದ 


59 


ಕಿರಣಗಳಿಂದಲೂ, ಕೌಸ್ತುಭಮಣಿಯ ಹೊಳಪಿನಿಂದಲೂ, ಶರೀರದ 
ಕಾಂತಿಯಿಂದಲೂ ಕೂಡಿ ಶ್ರೀವತ್ಸವಿಗ್ರಹವನ್ನು ಧರಿಸಿರುವ ನಿನ್ನ ಪ್ರಕೃತಿಯ 
ಸತ್ತ್ವ ರಜಸ್‌, ತಮಸ್‌ ಎಂಬ ಮೂರು ಗುಣಗಳಿಂದ 
ಸುತ್ತುವರಿಯಿಲ್ಬಟ್ಟರುವಂತೆ ಹೊಳೆಯುತ್ತಿದೆ. 

ವಿವರಣೆ : ಪ್ರಕೃತಿಯ ಮೂರು ಗುಣಗಳಾದ ಸತ್ತಿ- ರಜಸ್‌- ತಮಸ್‌ 
ಎಂಬವುಗಳಿಗೆ ಕ್ರಮವಾಗಿ ಬಿಳುಪು, ಕೆಂಪು, ಕಪ್ಪು ಬಣ್ಣಗಳನ್ನು ಶಾಸ್ತ್ರ 
ಹೇಳುತ್ತದೆ. ಪರಮಾತ್ಮನ ನಾಭಿಕಮಲವು ಬೆಳ್ಳಗಿದ್ದು ಅದರ ಕಾಂತಿ 
ಸತ್ತಗುಣವನ್ನೂ  ಕೌಸ್ತುಭಮಣಿ ಕೆಂಪಾಗಿದ್ದು ಅದರ ಕಾಂತಿ 
ರಜೋಗುಣವನ್ನೂ, ಶರೀರದ ಕಾಂತಿಯು ನೀಲವಾಗಿದ್ದು ಅದು 
ತಮೋಗುಣವನ್ನೂ ಪ್ರತಿಬಿಂಬಿಸುವುದರಿಂದ ಪರಮಾತ್ಮನ ಎದೆಯು 
ಗುಣತ್ರಯದಿಂದ ಆವೃತವಾಗಿದ್ದಂತಿದೆ ಎಂದು ಇಲ್ಲಿ ಉತ್ಸೇಕ್ಷಿಸಲಾಗಿದೆ. 


ವಕ್ಷಃಸ್ಥಲಂ ವರದ ನಂದನಮಾಶ್ರಿತಸ್ತೇ 

ಯೇಷಾಂ ವಿಭಾತಿ ಹರಿಚಂದನ ಏಷ ಮಧ್ಯೇ | 

ಏತೇ ಚತುರ್ಭುಜ ಭುಜಾಸ್ತವ ತಸ್ಯ ಶಾಖಾಃ | 
ಶಂಕೇ ಕರಾಬ್ದದಲಕೋಮಲಿತಾಗ್ರಭಾಗಾಃ ॥ ೭೨ ॥1 


ಅನುವಾದ ; ವರದರಾಜ, ಚತುರ್ಭುಜ, ನಿನ್ನ ವಕ್ಷಚ್ಥಳವೆಂಬ 
ನಂದನವನವನ್ನು ಈ ಹರಿಚಂದನವು ಆತ್ರಯಿಸಿದೆ. ನಿನ್ನ ನಾಲ್ಕು ಭುಜಗಳು 
ಅದರ ಕೊಂಬೆಗಳು, ಅವುಗಳ ತುದಿಗಳು ಕೈಗಳೆಂಬ ಕಮಲಗಳಿಂದ 
ಕೋಮಲವಾಗಿವೆ ಎಂದು ಭಾವಿಸುತ್ತೇನೆ. 

ವಿವರಣೆ ; ನಂದನ ಎಂಬ ಪದಕ್ಕೆ ಆನಂದವನ್ನು ಕೊಡುವ ವಸ್ತು ಎಂದೂ 
ಇಂದ್ರನ ನಂದನವನ ಎಂದೂ ಅರ್ಥವಾಗುತ್ತದೆ. ಹರಿಚಂದನ ಎಂಬ 
ಪದಕ್ಕೆ ಪರಮಾತ್ಮನು ಎದೆಗೆ ಬಳಿದುಕೊಂಡಿರುವ ಶ್ರೀಗಂಧವೆಂದೂ, 
ಹರಿಚಂದನ ಎಂಬ ದೇವವೃಕ್ಷವೆಂದೂ ಅರ್ಥ, ಈ ಶ್ಲೇಷವನ್ನು 
ಬಳಸಿಕೊಂಡು ಕವಿ ಪರಮಾತ್ಮನ ನಾಲ್ಕು ಭುಜಗಳೇ ಆ ಹರಿಚಂದನಿವಂಬ 
ದೇವ ವೃಕ್ಷದ ಶಾಖೆಗಳೆಂದು ಉತ್ಸೇಕ್ಷಿಸಿದ್ದಾನೆ. 


60 


ಜಾತ್ಕೈವ ಯದ್ವರದ ಪಲ್ಲವರಾಗ ಏಷಃ 

ಯಲ್ಲಾಲ್ಯತೇ ಚಿ ಭವತಾ ಕಟಕೇ ನಿವೇಶ್ಯ ` 

ಮನ್ಯೇ ಮಣಿಸ್ತದುಪಗಮ್ಯ ಮದಾಂಧಭಾವಂ 
ಸಾಕ್ಷಾದಯಂ ಸವಿತುರೇವ ಕರೋತ್ಯವಜ್ಞಾಮ್‌ ೭೩ 11 


ಅನುವಾದ : ವರದರಾಜ, ಈ ಮಣಿಯು ಜನ್ಮದಿಂದಲೇ ಪಲ್ಲವಗಳ 
(ಚಿಗುರುಗಳ) ಕೆಂಪುಬಣ್ಣವನ್ನು ಹೊಂದಿದೆ. ನೀನು ಅದನ್ನು ನಿನ್ನ ಬಳಿಯಲ್ಲಿ 
ಧರಿಸಿ ಪ್ರೀತಿಯಿಂದ ನೋಡುತ್ತಿರುವೆ. ಇದರಿಂದ ಗರ್ವವನ್ನು ಪಡೆದು ಆ 
ಮಣಿಯು ಈಗ ಸವಿತೃವಿಗೆ (ಸೂರ್ಯನಿಗೆ ಅಥವಾ ಜನ್ಮಕೊಟ್ಟ ತಂದೆಗೆ) 
ಕೂಡ ತಿರಸ್ಕಾರವನ್ನು ತೋರುತ್ತಿದೆ. 

ವಿವರಣೆ : ಪರಮಾತ್ಮನ ಹಸ್ತಾಭರಣದಲ್ಲಿರುವ ರತ್ನವು ಸೂರ್ಯನಿಗಿಂತ 
ಹೆಚ್ಚು ಪ್ರಕಾಶಮಾನವಾಗಿರುವುದರಿಂದ ಕವಿ ಹೀಗೆ ಉತ್ಪೇಕ್ಷಿಸಿದ್ದಾನೆ. ಪಲ್ಲವ 
(ಚಿಗುರು, ವಿಟ), ರಾಗ (ಕೆಂಪು, ಅನುರಾಗ), ಕಟಕ (ಬಳೆ, ಸೈನ್ಯ), ಸವಿತೃ 
(ಸೂರ್ಯ, ತಂದೆ) ಎಂಬ ಪದಗಳ ಶ್ಲೇಷವನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. 
ಸೈನ್ಯದಲ್ಲಿ ಹೆಚ್ಚಿ ನ ಅಧಿಕಾರವನ್ನು ರಾಜನು ಕೊಟ್ಟಾಗ ಅದನ್ನು 
ಉಪಯೋಗಿಸಿಕೊಂಡು ಮದಾಂಧನಾದವನು ತನ್ನ ತಂದೆಯನ್ನು ತಿರಸ್ಕರಿಸಿ 
ಮೆರೆಯುತ್ತಾ; ನೆ ಎಂಬ ಅರ್ಥವೂ ಇಲ್ಲಿ ಸೂಚಿತವಾಗುತ್ತದೆ. 


ಐಂದ್ರೋಪಲಪ್ರಭಮಥೋ ಭುಜದಂಡನಾಲ- 
ಮೇಕತ್ರ ಚಕ್ರಮಪರತ್ರ ಚ ಶಂಖಹಂಸಮ್‌ | 

ದೃಷ್ಟ್ವಾ ಕಥಂನ ಕಲಯೇಮಹಿ ಕಾಂತಿಸಿಂಧೋ- 
ರುತ್ಸುಲ್ಲ ಪದ್ಮಯುಗಮೂರ್ದ್ಧ್ವಕರದ್ವಯಂತೇ ॥೭೪॥ 


ಅನುವಾದ : ಕೆಳಭಾಗದಲ್ಲಿ ಇಂದ್ರನೀಲಮಣಿಯ ಕಾಂತಿಯನ್ನು 
ಹೊಂದಿರುವ ನಿನ್ನ ಭುಜಗಳನ್ನುಳ್ಳ ಮೇಲಿನ ಎರಡು ಕೈಗಳಲ್ಲಿ, ಒಂದರಲ್ಲಿ 
ಚಕ್ರವೂ, ಇನ್ನೊಂದರಲ್ಲಿ ಶಂಖವೆಂಬ ಹಂಸವೂ ಇರುವುದನ್ನು 


61 


ನೋಡಿದಾಗ, ಆ ಎರಡು ಕೈಗಳು ಕಾಂತಿಸಮುದ್ರದಲ್ಲಿ ಹುಟ್ಟಿದ ಎರಡು 
ಹದ್ಗಗಳೆಂದು ನಾವು ತಿಳಿಯದೆ ಇರಲು ಹೇಗೆ ಸಾಧ್ಯ ? 

ವಿವರಣೆ : ಪರಮಾತ್ಮನ ಬಾಹುದಂಡವು ಇಂದ್ರನೀಲಮಣಿಯ ಪ್ರಭೆಯನ್ನು 
ಹೊಂದಿದ್ದು ಪದ್ಧನಾಳದಂತಿದೆ. ಆ ಭುಜಗಳ ತುದಿಯಲ್ಲಿರುವ ಒಂದು 
ಕೈಯಲ್ಲಿ ಚಕ್ರವಿದೆ. ಚಕ್ರ ಶಬ್ದಕ್ಕೆ ಚಕ್ರವಾಕಪಕ್ಷಿ ಎಂಬ ಅರ್ಥವೂ 
ಇರುವುದರಿಂದ ಕೈಯಲ್ಲಿ ಅಂಥ ಪಕ್ಷಿ ಕುಳಿತಿರುವುದೆಂದು ಸಿದ್ದವಾಯಿತು. 
ಇನ್ನೊಂದು ಕೈಯಲ್ಲಿ ಶಂಖವಿದೆ. ಶಂಖವೂ ಬಿಳಿ ಹಂಸವೂ ಬಿಳಿ. 
ಇದರಿಂದ ಶಂಖವೇ ಹಂಸವೆಂಬ ರೂಪಕವು ಸಿದ್ದವಾಯಿತು. ಪದ್ಧಗಳಲ್ಲಿ ಈ 
ಪಕ್ಷಿಗಳು ಕುಳಿತಿರುತ್ತವೆ ಎಂಬ ಪ್ರಸಿದ್ದಿಯಿರುವುದರಿಂದ ಇದರ ಆಧಾರದಿಂದ 
ಭಕ್ತರು ಪರಮಾತ್ಮನ ಕೈಗಳು ಕಾಂತಿಸಮುದ್ರದಿಂದ ಉದಿಸಿರುವ ಎರಡು 
ಪದ್ಧಗಳೆಂದು ಭಾವಿಸಿದರೆ ಏನೂ ತಪ್ಪಿಲ್ಲವೆಂದು ಕವಿ ಉತ್ಸೇಕ್ಷಿಸಿದ್ದಾನೆ. 


ಚಂದ್ರಾರ್ಕಚಾರುತರಶಂಖರಥಾಂಗಶೋಭಾ- 
ಸಂಭಾವ್ಯರಾತ್ರಿ ದಿವಸಾತ್ಮಕಪಾರ್ತ್ರ ಯುಗ್ಬಮ್‌ | 

ನಕ್ಷತ್ರ ದೃಶ್ಯನವಮಾೌಕ್ತಿಕಹಾರಿರೂಪಂ 

ಮನ್ಯೇ ಮಹಾಪುರುಷರೂಪಧರಂ ಭವಂತಮ್‌ ॥ ೭೫ ॥ 


ಅನುವಾದ : ವರದರಾಜ, ಚಂದ್ರಸೂರ್ಯರಂತೆ ಹೊಳೆಯುವ 
ಶಂಖಚಕ್ರಗಳ ಶೋಭೆಯಿಂದ ನಿನ್ನ ಎರಡು ಪಕ್ಕಗಳಲ್ಲಿ ರಾತ್ರಿ- ಹಗಲುಗಳು 
ಇವೆಯೆಂದು ಭಾವಿಸಿ, ನಕ್ಷತ್ರಗಳಂತೆ ಕಾಣುವ ಹೊಸ ಮುತ್ತುಗಳಿಂದ 
ರಮ್ಯವಾದ ನಿನ್ನ ರೂಪವನ್ನು ಕಂಡು ನೀನೇ ಮಹಾಪುರುಷರೂಪವನ್ನು 
ಧರಿಸಿರುವೆ ಎಂದು ತಿಳಿಯುತ್ತೇನೆ. 

ವಿವರಣೆ : ಪುರುಷಸೂಕ್ತದಲ್ಲಿ ಹಗಲು ರಾತ್ರಿಗಳು ಪರಮಾತ್ಮನ ಎರಡು 
ಹಾರ್ಶ್ವಗಳೆಂದೂ, ನಕ್ಷತ್ರಗಳು ಅವನ ರೂಪದೆಂದೂ ವರ್ಣಿಸಲಾಗಿದೆ. 
"ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಷಮ್‌' ಎಂದು ಅಲ್ಲಿ ಇರುವ 
ಮಂತ್ರವನ್ನು ಆಧಾರವಾಗಿಟ್ಟುಕೊಂಡು ಈ ಶ್ಲೋಕವನ್ನು ಕವಿ ರಚಿಸಿದ್ದಾನೆ. 
ವರದರಾಜನ ಎರಡು ಕೈಗಳಲ್ಲಿ ಶಂಖಚಕ್ರಗಳಿವೆ. ಶಂಖವು ಚಂದ್ರನಿಗೂ 


62 


ಚಕ್ರವು ಸೂರ್ಯನಿಗೂ ಸಂಕೇತ. ಮೌಕ್ತಿಕಗಳು ನಕ್ಷತ್ರಗಳಿಗೆ ಸಂಕೇತ. 
ಹೀಗೆ ರಾಶ್ರಿ-ಹಗಲುಗಳೂ ನಕ್ಷತ್ರಗಳೂ ಇರುವುದರಿಂದ ವರದರಾಜನೇ 
ಪುರುಷಸೂಕ್ತದಲ್ಲಿ ವರ್ಣಿತವಾಗಿರುವ ಮಹಾಪುರುಷನಾಗಿದ್ದಾನೆ. 

ಸಂವರ್ತಜೃಂಭಿತ ವಿಕರ್ತನದುರ್ನಿರೀಕ್ಷಂ 
- ಪಶ್ಯಾಮಿ ದಕ್ಷಿಣಕರೇ ತವ ಚಕ್ರರಾಜಮ್‌ | 

ದೈತಕ್ಯಾಘ ಸಿಂಧುಪತಿಮಂಥಮಹಾಚಲಸ್ಯ 

ಬಾಹೋಃ ಪ್ರತಾಪಘನಮಿದ್ದಮಿವೋದ್ಗತಂ ತೇ ॥ ೭೬ ॥ 
ಅನುವಾದ : ಪ್ರಳಯಕಾಲದಲ್ಲಿ ವಿಜೃಂಭಿಸುವ ಸೂರ್ಯನಂತೆ 
ನೋಡಲಸಾಧ್ಯವಾದ, ನಿನ್ನ ಬಲಗೈಯಲ್ಲಿ ಹೊಳೆಯುವ ಚಿಕ್ರರಾಜನನ್ನು 
ದೈತ್ಯರ ಸಮೂಹವೆಂಬ ಸಮುದ್ರವನ್ನು ಮಧಿಸುವುದರಲ್ಲಿ ಮಂದರಪರ್ವತ 
ವಾಗಿರುವ ನಿನ್ನ ಬಾಹುವಿನ ಘನೀಭವಿಸಿದ ಪ್ರತಾಪವೆಂದು ತಿಳಿಯುತ್ತೇನೆ. 
ವಿವರಣೆ : ಪ್ರಳಯಕಾಲದಲ್ಲಿ ಸೂರ್ಯನು ಅತ್ಯಂತ ಉಷ್ಣಮಯನಾಗಿ 
ಸಮಸ್ತ ಲೋಕಗಳನ್ನೂ ಸುಡುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂಥ 
ಸೂರ್ಯನನ್ನು ಕಣ್ಣುಗಳಿಂದ ನೋಡುವುದು ಸಾಧ್ಯವಿಲ್ಲ. ಹರಮಾತ್ಮನ 
ಬಲಗೈಯಲ್ಲಿರುವ ಚಕ್ರವೂ ಹಾಗೆ ಪ್ರಕಾಶಮಾನವಾಗಿದೆ. ಆ ಕೈ ಶತ್ರುಗಳಾದ 
ದೈತ್ಯರ ಸಮೂಹವೆಂಬ ಸಮುದ್ರವನ್ನು ಮಧಿಸುವುದರಲ್ಲಿ ಮಂದರಾಚಲ 
ವಾಗುತ್ತದೆ. ಅದರ ಪ್ರತಾಪವೇ ಘನೀಭವಿಸಿ ಸುದರ್ಶನ ಚಕ್ರವಾಗಿದೆ 
ಎಂದು ಕವಿ ಉತ್ಪ್ರೇಕ್ಷಿಸಿದ್ದಾನೆ. 

ಆಭಾತಿ ದೇವ ವಿಧೃತಸ್ತವ ಸವ್ಯಪಾಣಾ- 

ವಂತರ್ಬಹಿಶ್ಚ ಶುಚಿರಚ್ಯುತ ಪಾಂಚಜನ್ಯಃ । 

ಅಂತೇ ವಸನ್ನಿವ ಗಲಸ್ಯ ಗುರೋರ್ಗಭೀರ- 

ಧ್ಯಾಸಕ್ರಿಯೋಪನಿಷದಧ್ಯಯನಾರ್ಥಮೇಷಃ ೭೭॥ 


ಅನುವಾದ : ಅಚ್ಚುತನೆನಿಸಿದ ದೇವ, ನಿನ್ನ ಎಡಗೈಯಲ್ಲಿರುವ 


63 


ಪಾಂಚಜನ್ಯವೆಂಬ ಶಂಖವು ಅಂತರಂಗದಲ್ಲೂ ಬಹಿರಂಗದಲ್ಲೂ 
ಶುಚಿಯಾಗಿದ್ದು, ಗುರುವಾದ ನಿನ್ನ ಕಂಠದಿಂದ ಗಂಭೀರನಾದವೆಂಬ 
ಉಪನಿಷತ್ತನ್ನು ಕಲಿಯಲು ಬಂದು ಕುಳಿತಿರುವ ಶಿಷ್ಕನಂತೆ ಕಾಣುತ್ತದೆ. 


ವಿವರಣೆ : ವರದರಾಜನ ಎಡಗೈಯಲ್ಲಿ ಪಾಂಚಜನ್ಯವೆಂಬ ಶಂಖವಿದೆ. 
ಪರಮಾತ್ಮನ ಕಂಠವೇ ಆ ಶಂಖಕ್ಕೆ ಗುರು ಎಂದರೆ ಪರಮಾತ್ಮನ ಕಂಠದ 
ಶಬ್ದವು ಶಂಖನಾದಕ್ಕಿಂತ ಗಂಭೀರ. ಶಂಖವು ಆ ಶಬ್ದವನ್ನು ಕಲಿಯಲು 
ಅಂತರಂಗದ (ಮನಸ್ಸಿನ) ಹಾಗೂ ಬಹಿರಂಗದ (ಶರೀರದ) ಶುದ್ಧಿಯನ್ನು 
ಸಾಧಿಸಿಕೊಂಡು ಹತ್ತಿರಬಂದು ಕುಳಿತಿದೆ. ಆದ್ದರಿಂದ ಅದು ಶಿಷ್ಕನಂತೆ 
ಕಾಣುತ್ತದೆ ಎಂದು ಕವಿ ಉತ್ಫೇಕ್ಷಿಸಿದ್ದಾನೆ. 

ಹೌಮೋದಕೀ ಸ್ಟುರತಿ ತೇ ಕರಪಲ್ಲವಾಗ್ರೇ 

ವೈರಿಂಚವಾಕ್ಯವಿಕೃತೀವ ಸರಸ್ವಕೀ ಸಾ। 

ತ್ರಿಸ್ರೋತಸಸ್ತವ ಪದಾಬ್ದಭುವೋ ವಿಶೇಷ- 

ಮಾಕಾಂಕ್ಷ್ಯ ಪಾಣಿಕಮಲಾತ್ತವ ನಿಸ್ಸರಂತೀ ॥ ೭೮ ॥ 


ಅನುವಾದ : ವರದರಾಜ, ನಿನ್ನ ಕೈಯ ತುದಿಯಲ್ಲಿ ಕೌಮೋದಕೀ ಎಂಬ 
ಗದೆಯು ಕಂಗೊಳಿಸುತ್ತಿದ್ದು ನಿನ್ನ ಹಾದಕಮಲದಿಂದ ಹುಟ್ಟಿದ ಗಂಗೆಗಿಂತ 
ಹೆಚ್ಚಿನ ಉತ್ಕರ್ಷವನ್ನು ಪಡೆಯಲು ಇಷ್ಟಪಟ್ಟು ನಿನ್ನ ಹಸ್ತಕಮಲದಿಂದ 
ಹೊರಬರುತ್ತಿರುವ ಸರಸ್ವತಿಯಂತೆ ಕಾಣುತ್ತದೆ. ಬ್ರಹ್ಮನ ವಾಕ್ಯದಿಂದ ಅವಳು 
ನೊಂದಿರುವುದು ಇದಕ್ಕೆ ಕಾರಣವಿರಬಹುದು. 

ವಿವರಣೆ : ಬ್ರಹ್ಮಾಂಡಪುರಾಣದ ಒಂದು ಕಥೆಯಲ್ಲಿ ಬ್ರಹ್ಮನು ಲಕ್ಷ್ಮಿಯೇ 
ಸರಸ್ಪತಿಗಿಂತ ಶ್ರೇಷ್ಠಳು ಎಂದು ಹೇಳಿದ್ದರಿಂದ ಸರಸ್ವತಿಗೆ ದುಃಖ 
ಉಂಟಾಯಿತೆಂದು ಹೇಳಿದೆ. ಆ ಸರಸ್ವತಿಯೇ ಭೂಲೋಕದಲ್ಲಿ 
ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತೀ ನದಿ. ವರದರಾಜನ ಕೈಯಲ್ಲಿ 
ಕಂಗೊಳಿಸುವ ಕೌಮೋದಕೀ ಎಂಬ ಗದೆಗೂ ಆ ನದಿಗೂ ಹೋಲಿಕೆಯನ್ನು 
ಕಲ್ಪಿಸಲಾಗಿದೆ. ಅದಕ್ಕೆ ಕಾರಣ ವಿಷ್ಣು ಪಾದೋದ್ಭವೆಯಾದ ಗಂಗೆಗಿಂತ 


64 


ಹೆಚ್ಚಿನ ಉತ್ಕರ್ಷವನ್ನು ತಾನು ಪಡೆಯಬೇಕು ಎಂದು ಸರಸ್ವತಿ ಆಸೆ 
ಪಡುವುದು. ಅದಕ್ಕಾಗಿ ವಿಷ್ಣುವಿನ ಕರಕಮಲದಿಂದ ತಾನು ಹುಟ್ಟುವುದು 
ಎಂದು ಕವಿ ಉಶ್ಬ್ರೇಕ್ಷಿಸಿದ್ದಾನೆ. | 

ಹಸ್ತೇ ವಿರಾಜತಿ ತವಾಭಯಮುದ್ರಿತೀತಸ್ಮಿನ್‌ 

ಅವ್ಯಾಜಕೋಮಲರುಚಿಪ್ರಕರಾಭಿರಾಮೇ । 

ವಜ್ರೋರ್ಮಿಕಾಂಶುನಿಕರಃ ಕಮಲಾಧಿರಾಜ್ಯ- 

ಪಟ್ವಾಭಿಷೇಕಸಲಿಲೌಘ ಇವಾವದಾತಃ ॥ ೭೯ | 
ಅನುವಾದ : ಅಭಯಮುದ್ರೆಯನ್ನುಳ್ಳ ನಿನ್ನ ಹಸ್ತವು ಸ್ವಾಭಾವಿಕವಾದ 
ಕೋಮಲ ಕಿರಣಗಳ ಸಮೂಹದಿಂದ ಸುಂದರವಾಗಿದೆ. ಅದರಲ್ಲಿ ವಜ್ರ 
ಉಂಗುರುಗಳ ಶುಭ್ರ ಕಿರಣಗಳ ಪುಂಜವು ಲಕ್ಷ್ಮಿಗೆ ಮಾಡುವ ರಾಜ್ಯಾಭಿಷೇಕದ 
ನೀರಿನಂತೆ ಸುಂದರವಾಗಿ ವಿರಾಜಿಸುತ್ತಿದೆ. 
ವಿವರಣೆ : ಪವಿತ್ರನದಿಗಳಿಂದ ಶುಭ್ರವಾದ ನೀರನ್ನು ಪಟ್ಟಾಭಿಷೇಕಕ್ಕಾಗಿ 
ತರುತ್ತಾರೆ. ವರದರಾಜನ ಕೈಬೆರಳುಗಳಲ್ಲಿ ಹೊಳೆಯುವ ವಜ್ರದುಂಗುರಗಳೆ 
ಹೊಳಪೂ ಆ ರೀತಿ ಶುಬ್ರವಾಗಿರುವುದರಿಂದ ಲಕ್ಷ್ಮಿಯ ಅಭಿಷೇಕಕ್ಕಾಗಿ 
ತಂದಿರುವ ಪವಿತ್ರ ಜಲದಂತಿದೆ ಎಂದಿಲ್ಲಿ ಉತ್ಪ್ರೇಕ್ಷಿಸಲಾಗಿದೆ. 

ನಾಮೈವ ತೀ ವರದ ವಾಂಛಿತದಾತೃಭಾವಂ 

ವ್ಯಾಖ್ಯಾತ್ಯತೋ ನ ವಹಸೇ ವರದಾನಮುದ್ರಾಮ್‌ |। 

ನ ಹ್ಯಾಗಮೋದಿತರಸಃ ಶ್ರುತಿಸಿದ್ದಮರ್ಥಂ 

ಲಿಂಗೇನ ಬೋಧ್ಯಮುರರೀಕುರುತೇ ವಿಪಶ್ಚಿತ್‌ ॥ ೮೦ ॥ 
ಅನುವಾದ : ವರದರಾಜ, ನಿನ್ನ ಹೆಸರೇ ನೀನು ಭಕ್ತರ ಅಭೀಷ್ಟಗಳನ್ನು 
ಸೊಡುವೆಯೆಂದು ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದಲೇ ನೀನು ಅಭಯ 
ಮುದ್ರೆಯನ್ನು ಕೈಯಲ್ಲಿ ಧರಿಸಿಲ್ಲ ಆಗಮದಲ್ಲಿ ಆದರವುಳ್ಳ ವಿದ್ವಾಂಸನು 
ಶ್ರುತಿಸಿದ್ದವಾದ ಅರ್ಥವನ್ನು ಲಿಂಗದಿಂದ ಬೋಧ್ವವೆಂದು ಒಪ್ಪಿಕೊಳ್ಳಲಾದ. 


65 


ವಿವರಣೆ ; ಅನೇಕ ದೇವತೆಗಳು ವರದಾನಮುದ್ರೆಯನ್ನು ಕೈಯಲ್ಲಿ 
ಧರಿಸಿರುತ್ತಾರೆ. ಆದರೆ ವರದರಾಜನ ಮೂರ್ತಿಗೆ ವರದಾನ ಮುದ್ರೆ ಇಲ್ಲ 
ವರದ ಎಂಬ ಹೆಸರೇ ಸ್ಪಷ್ಟವಾಗಿ ಆ ಗುಣವನ್ನು ಹೇಳುವುದರಿಂದ 
ಅಭಯಮುದ್ರೆಯ ಅವಶ್ಯಕತೆ ಇಲ್ಲ ಎಂದು ಕವಿ ನಿರೂಪಿಸುತ್ತಾನೆ. 
ಮೀಮಾಂಸಕರ ಪ್ರಕಾರ ಶ್ರುತಿಯು ಪ್ರಬಲ ಪ್ರಮಾಣ. ಲಿಂಗವು ದುರ್ಬಲ 
ಪ್ರಮಾಣ. ಆಗಮಗಳಲ್ಲಿ ಶ್ರದ್ಧೆಯುಳ್ಳವರು ಶ್ರುತಿಯಿಂದ ಸಿದ್ಧವಾಗುವ 
ಅರ್ಥದ ಬಗೆಗೆ ಲಿಂಗವನ್ನು ಆಶ್ರಯಿಸುವುದಿಲ್ಲ. ಆದ್ದರಿಂದ ವರದ ಎಂಬ 
ಹೆಸರನ್ನುಳ್ಳ ಪರಮಾತ್ಮನು ಅಭಯಮುದ್ರೆಯನ್ನು ಧರಿಸಬೇಕಾಗಿಲ್ಲ ಎಂದು 
ಇಲ್ಲಿ ಸೂಚಿತವಾಗಿದೆ. ಇದಕ್ಕೆ ಪ್ರಮಾಣವಾಗಿ ವಾಮನ ಪುರಾಣದ ಒಂದು 
ಶ್ಲೋಕವನ್ನು ಉದಾಹರಿಸಬಹುದು - 

ಅರ್ಥಿಭ್ಯೋ ವೈ ವರಂ ದತ್ತೇ ಪ್ರಣತಾರ್ತಿವಿನಾಶನಃ ! 

ಆಖ್ಯಾಂ ವರದರಾಜೇತಿ ಯಯೌ ನಿತ್ಠಂ ಕೃತಾರ್ಥಯನ್‌ ॥ 

ಈ ಪದ್ಯದ ಉತ್ತರಾರ್ಧವು ಕುವಲಯಾನಂದದಲ್ಲಿ 'ವಿಶ್ವಪ್ರಸಿದ್ಧತರ 
ಎಪ್ರಕುಲಪ್ರಸೂತೇರ್ಯಜ್ಞೋಪವೀತವಹನಂ ಹಿ ನ ಖಏಲ್ವಪೇಕ್ಷ್ಯಮ್‌' 
ಎಂದು ಕಂಡುಬರುತ್ತದೆ. 

ಆಭಾತಿ ಮ್‌ೌಕ್ತಿಕಗುಣಗ್ರಥಿತೈರನಲ್ಪಿಃ 
ನೀಲೋತ್ಪಲೈರ್ವಲಯಿತಸ್ತವ ನಾಥ ಕಂಠ: । 
ಸಂವರ್ತಮೇಘವಸತಿಂ ಭ್ವನನೈಸ್ತ ದಂತಃ 
ನಿಶ್ಚಿತ್ಯ ತನ್ನಿಕಟಗೈರಿವ ಮೇಘ ಡಿಂಬೈಃ ॥ ೮೧ ॥ 
ಅನುವಾದ : ಸ್ವಾಮಿನ್‌ ವರದರಾಜ, ಮುತ್ತಿನ ಹಾರದ ಮಧ್ಯೆ 
ಪೋಣಿಸಲ್ಪಟ್ಟಿರುವ ಅನೇಕ ಕುವಲಯಗಳಿಂದ ನಿನ್ನ ಕಂಠವು ಅದರ 
ಧ್ವನಿಗಳಿಂದ ಒಳಗೆ ಪ್ರಳಯಕಾಲದ ಸಂವರ್ತಕವೆಂಬ ಮೇಘವಿದೆಯೆಂದು 
ಊಹಿಸಿ ಅದರ ಸಮೀಪಕ್ಕೆ ಬಂದಿರುವ ಪುಟ್ಟಪುಟ್ಟ ಮೋಡಗಳ ಮರಿಗಳಿಂದ 
ಸುತ್ತುವರಿಯಲ್ಪಟ್ಟಿದ್ದಂತೆ ಕಾಣುತ್ತದೆ. 


66 


ವಿವರಣೆ : ಹರಮಾತ್ಮನು ಮಾತನಾಡುವಾಗ ಧ್ವನಿಯು ಅತ್ಯಂತ 
ಗಂಭೀರವಾಗಿ ಇರುವುದರಿಂದ ಅವನ ಕಂಠದೊಳೆಗೆ ಸಂವರ್ತಕವೆಂಬ 
ಮೇಘ ಇದ್ದಿರಬಹುದು ಎಂದು ನಿಶ್ಚಯಿಸಿ ಮರಿಮೇಘಗಳು ಅದರ ಬಳಿಗೆ 
ಬಂದಿರುವಂತೆ ತೋರುತ್ತದೆ. ಹೀಗೆ ಉತ್ಪ್ರೇಕ್ಷಿಸಲು ಕಾರಣವೇನೆಂದರೆ 
ಪರಮಾತ್ಮನ ಕಂಠದಲ್ಲಿ ಕನ್ನೆ ಸೈದಿಲೆಗಳ ಮಾಲೆಯು ಕಂಗೊಳಿಸುತ್ತಿದೆ. ಅವು 
ಕಪ್ಪು ಕಾಂತಿಯಿಂದ ಚಿಕ್ಕ ಮೋಡಗಳಂತೆ ಶೋರುತ್ತವೆ. 


ಯದ್‌ ಬ್ರಹ್ಮಣಶ್ಚ ಜನಿಭೂಃ ಪ್ರಿಯಮಿಂದಿರಾಯಾಃ 
ಸಸ್ಪರ್ಧಮೋಷಧಪತೌ ಚ ಸಕರ್ಣಿಕಂ ಚ । 
ಏಕೈರ್ಗುಣೈರ್ಗುಣನಿಧೇ ಕತಮಸ್ತ್ವದೀಯಂ 

ವಕ್ತ್ರಂ ಮನೋಜ್ಜಮವಗಚ್ಚತು ನಾರವಿಂದಮ್‌ 11 ೮೨॥ 


ಅನುವಾದ : ವರದರಾಜ, ನಿನ್ನ ಮುಖವು ಬ್ರಹ್ಮನ ಉತ್ಪತ್ರಿಸ್ನಾನ, 
ಇಂದಿರೆಗೆ ಪ್ರಿಯವಾದದ್ದು, ಚಂದ್ರನೊಡನೆ ಸ್ಪರ್ಧಿಸುವುದು, ಕರ್ಣಿಕವನ್ನು 
ಹೊಂದಿರುವುದು ಮತ್ತು ಮನೋಹರವಾದುದೂ ಆಗಿದೆ. ಈ ಗುಣಗಳಿಂದ 


ಯಾರು ತಾನೆ ನಿನ್ನ ಮುಖವನ್ನು ಆರವಿಂದವೆಂದು ಶಿಳಿಯದಿರಲು ಸಾಧ್ಯ ಿ 


ವಿವರಣೆ : ಇಲ್ಲಿ ಪರಮಾತ್ಮನ ಮುಖಕ್ಕೂ ಕಮಲಕ್ಕೂ ಸಮಾನವಾದ 
ಧರ್ಮಗಳನ್ನು ಕವಿ ತೋರಿಸಿದ್ದಾನೆ. ಮುಖವು ಬ್ರಹ್ಮದ (ವೇದದ) ಉತ್ಪತ್ತಿ 
ಸ್ಥಾನ, ಕಮಲವು ಬ್ರಹ್ಮನ ಉತ್ಪತ್ತಿ ಸ್ಥಾನ. ಎರಡೂ ಲಕ್ಷ್ಮಿಗೆ ಪ್ರಿಯವಾದವು. 
ಎರಡೂ ಚಂದ್ರನೊಡನೆ ಸ್ಪರ್ಧಿಸುವ ಗುಣವನ್ನು ಹೊಂದಿವೆ. ಎರಡೂ 
ಸಕರ್ಣಿಕ (ಮುಖದಲ್ಲಿ ಕರ್ಣಾಭರಣವಿದೆ, ಕಮಲದಲ್ಲಿ ಕರ್ಣಿಕಾ - 
ಪುಷ್ಪಮಧ್ಯಾವಯವ ಇದೆ). ಈ ಕಾರಣಗಳಿಂದ ಎಲ್ಲರೂ ವರದರಾಜನ 
ಮುಖವನ್ನು ಕಮಲವೆಂದು ತಿಳಿದರೆ ತಪ್ಪಿಲ್ಲ ಎಂದು ಕವಿಯ ಭಾವನೆ. ಶ್ಲೇಷ 
ಭಿತ್ತಿಕ ಅಭೇದಾಧ್ಯವಸಾಯಮೂಲವಾದ ರೂಪಕಾಲಂಕಾರ. 


67 


ವಕ್ತೆ, €ಣ ತೇ ಯದಭಿಭೂತಮಭೂತ್ಸರೋಜಂ 
ತನ್ನಾಭಿಭೂತಮಿತಿ ಶಬ್ದಮವಾಪ್ಯ ನೂನಮ್‌ । 
ಶಬ್ದ ಚ್ಛಲಾದಪನಿನೀಷು ಹಾರು 


ನಾಭೇರಭೂತ್‌ ತವ ರಮಾಧಿಪ ವಿಶ್ರುತಾಯಾಃ ॥ ೮೩ ॥ 


ಅನುವಾದ : ರಮಾಪತಿ ವರದರಾಜ, ಕಮಲವು ನಿನ್ನ ಮುಖದಿಂದ 
ಅಭಿಭೂತವಾಯಿತು. ಆದರೂ ಈ ಜನಾಪವಾದವನ್ನು ಶಬ್ದಚ್ಛಲದಿಂದ 
ತೊಳೆದುಕೊಳ್ಳಲು ಬಯಸಿ "ನಾಭಿಭೂತ' ಎಂಬ ಶಬ್ದವನ್ನು ಪಡೆಯಲು 
ಅದು ಪ್ರಸಿದ್ಧವಾದ ನಿನ್ನ ನಾಭಿಯಿಂದ ಹುಟ್ಟಿತು. 


ವಿವರಣೆ : ನ್ಯಾಯಶಾಸ್ತ್ರದಲ್ಲಿ ಶಬ್ಧಚ್ಚಲವನ್ನು ವರ್ಣಿಸಿದ್ದಾರೆ. 
ಪ್ರತಿವಾದಿಯು ಹೇಳಿದ ಶಬ್ದದ ಸರಿಯಾದ ಅರ್ಥ ತಿಳಿದಿದ್ದರೂ ಅದಕ್ಕೆ 
ಬೇರೊಂದು ಅರ್ಥವನ್ನು ಕಲ್ಪಿಸಿ ಅದರ ಬಗೆಗೆ ಪ್ರಶ್ನಿಸುವುದು ಶಬ್ದ ಚ್ಛಲ. 
"ಇವನು. ನವಕಂಬಲ' ಎಂದರೆ ಈ ವ್ಯಕ್ತಿ ಹೊಸ ಕಂಬಳಿಯನ್ನು 
ಹೊಂದಿದ್ದಾನೆ ಎಂಬುದು ಸರಿಯಾದ ಅರ್ಥ. ಅದು ತಿಳಿದಿದ್ದರೂ ಕೂಡ, 
ನವ ಎಂಬ ಶಬ್ದಕ್ಕೆ ಒಂಬತ್ತು ಎಂಬ ಅರ್ಥವನ್ನು ಕಲ್ಪಿಸಿಕೊಂಡು, ಇವನಲ್ಲಿ 
ಎರಡು ಕಂಬಳಿಗಳೂ ಇಲ್ಲ ಇವನು ನವಕಂಬಲ (ಒಂಬತ್ತು 
ಕಂಬಳಿಗಳನ್ನುಳ್ಳವನು) ಎಂದು ಹೇಗೆ ಹೇಳಿದೆ ? ಎಂದು ಪ್ರಶ್ನಿಸುವುದು 
ಶಬ್ದಚ್ಚಲ. 


ಪ್ರಕೃತದಲ್ಲಿ ಕಮಲವು ವರದರಾಜನ ಮುಖದಿಂದ ಅಭಿಭೂತ 
(ಎಂದರೆ ಸೋತಿರುವುದು. ಈ ಅಪಕೀರ್ತಿಯನ್ನು ಶಬ್ದಚ್ಛಲ 
ದಿಂದಲಾದರೂ ತಪ್ಪಿಸಿಕೊಳ್ಳಲು ಇಚ್ಛಿಸಿ ಅದು "ನಾಭಭೂತ' 
(ಸೋತಿಲ್ಲದಿರುವುದು ಅಥವಾ ನಾಭಿಯಿಂದ ಹುಟ್ಟಿದುದು) ಆಗಿದೆ ಎಂದು 
ಶ್ಲೇಷಚಮತ್ಕಾರದಿಂದ ಕವ ಹೇಳಿದ್ದಾನೆ. ಹೇತೂತ್ಸೇಕ್ಷಾಲಂಕಾರ. 


68 


ಉನ್ಮ್ರೀಲಯನ್‌ ಕುಮುದಮುಜ್ಞಲಯನ್‌ ೧೦೮೬- 
ಮುನ್ಮೂಲಯನ್‌ ವಿಷಮವಾಹಭವಾಭಿತಾಷಮ್‌ | 
ಉದ್ದೀಪಯನ್‌ ವರವಧೂಜನತಾನುರಾಗ- 
ಮುದ್ದೋತತೇ ವರದ ತೇ ವದನಾಮೃತಾಂಶುಃ ೮೪ ॥| 


ಅನುವಾದ : ವರದರಾಜ, ನಿನ್ನ ಮುಖಚಂದ್ರನು ಕುಮುದಪುಷ್ಪಗಳನ್ನು 
ಅರಳಿಸುತ್ತಾ ಗಿರೀಶನನ್ನು ಉಜ್ಜ್ಯಲನನ್ನಾಗಿ ಮಾಡುತ್ತಾ ಸೂರ್ಯನ 
ಬಿಸಿಲಿನ ತಾಪವನ್ನು (ತೀಕ್ಷ್ಣವಾದ ಸಂಸಾರತಾಹವನ್ನು) ದೂರಮಾಡುತ್ತಾ 
ವರ-ವಧೂ ಜನರ ಅನುರಾಗವನ್ನು ಹೆಚ್ಚಿಸುತ್ತಾ ಕಂಗೊಳಿಸುತ್ತಿದ್ದಾನೆ. 


ವಿವರಣೆ ; ಚಂದ್ರನು ಮಾಡುವ ವಿಶಿಷ್ಟ ಕಾರ್ಯಗಳನ್ನೆಲ್ಲಾ ವರದರಾಜನ 
ಮುಖಚಂದ್ರನೂ ಮಾಡುತ್ತಾನೆ. ಕುಮುದ ಎಂದರೆ ನೈದಿಲೆ ಎಂಬ ಹೂವು 
ಎಂಬ ಅರ್ಥವಿರುವಂತೆ "ಕು-ಮುದ' ಭೂಮಂಡಲಕ್ಕೆ ಆನಂದ ಎಂಬ 
ಅರ್ಥವೂ ಇದೆ. ಗಿರೀಶ ಎಂದರೆ ಚಂದ್ರನ ಪಕ್ಷದಲ್ಲಿ ಶಿವ, ವರದರಾಜನ 
ಪಕ್ಷದಲ್ಲಿ ಹಸ್ತಿಕ್ಕೆಲ. ವಿಷಮವಾಹ ಎಂದರೆ ಬೆಸಸಂಖ್ಯೆಯ ಕುದುರೆಗಳನ್ನು 
ಹೊಂದಿರುವ ಸೂರ್ಯ ಅಥವಾ ವಿಷಮತೆಯನ್ನುಂಟುಮಾಡುವುದು ಎಂಬ 
ಶ್ಲೇಷವನ್ನು ಇಲ್ಲಿ ಗಮನಿಸಬೇಕು. ರೂಪಕಾಲಂಕಾರ. 
ಪಕ್ಷದ್ವಯಕ್ರಶಿಮಪೋಷವಿಭಾವ್ಯಮಾನ- 
ಚಾಂದ್ರಾಯಣವ್ರತನಿಷೇವಣ ಏವ ನಿತ್ಯಮ್‌ | 
ಕುರ್ವನ್‌ ಪ್ರದಕ್ಷಿಣಮುಪೇಂದ್ರ ಸುರಾಲಯಂತೇ 
ಲಿಪ್ಸರ್ಮುಖಾಬ್ದರುಚಿಮೇಷ ತಪಸ್ಯತೀಂದುಃ ॥ ೮೫ ॥ 
ಅನುವಾದ : ಉಪೇಂದ್ರನೆಂಬ ಹೆಸರನ್ನುಳ್ಳೆ ವರದರಾಜ, ಚಂದ್ರನು 
ಚಾಂದ್ರಾಯಣದೆಂಬ ವ್ರತವನ್ನು ಮಾಡುತ್ತಿರುವನೆಂದು ಕೃಷ್ಣ-ಶುಕ್ಸಪಕ್ಷ 
ಗಳಲ್ಲಿ ಅವನಿಗಾಗುವ ಕೃಶತ್ವ ಮತ್ತು ವೃದ್ಧಿಗಳಿಂದ ತಿಳಿದುಬರುತ್ತದೆ. ಹಾಗೆ 
ವ್ರತವನ್ನಾಚಿರಿಸುತ್ತಾ ಸುರಾಲಯವನ್ನು (ದೇವಾಲಯವನ್ನು ಅಥವಾ 


69 


ಮೇರುಪರ್ವತವನ್ನು) ಪ್ರದಕ್ಷಿಣೆ ಮಾಡುತ್ತಾ 
ಪಡೆಯಲು ಅಹೇಕ್ಷಿಸಿ ಚಂದ್ರನು ತಪಸ್ಸನ್ನು ಮಾಡುತಿದ್ದಾನೆ. 


ವಿವರಣೆ : ಕೃಷ್ಣಪಕ್ಷದ ಮೊದಲನೆಯ ದಿನ ಹದಿನೈದು ತುತ್ತು ಆಹಾರವನ್ನು 
ಸ್ವೀಕರಿಸಿ ಅನಂತರ ಮಾರನೆಯ ದಿನದಿಂದ ಒಂದೊಂದು ತುತ್ತು ಕಡಿಮೆ 
ಮಾಡಿ ಶುಕ್ಚಪಕ್ಷದಲ್ಲಿ ಮತ್ತೆ ಒಂದೊಂದು ತುತ್ತು ಜಾಸ್ತಿ ಮಾಡುತ್ತಾ ತಿಂಗಳ 
ಕೊನೆಯಲ್ಲಿ ಮೊದಲಿನ ಪ್ರಮಾಣದ ಆಹಾರವನ್ನು ಸೇವಿಸುವುದಕ್ಕೆ 
ಚಾಂದ್ರಾಯಣ ವ್ರತವೆಂದು ಹೆಸರು. ಚಂದ್ರನು ಈ ವ್ರತವನ್ನು ಆಚರಿಸಿದ 
ಕಾರಣದಿಂದಲೇ ಅವನ ಶರೀರ ಕೃಷ್ಣಪಕ್ಷದಲ್ಲಿ ಕ್ರಮೇಣ ಕ್ಷಯಿಸಿ 
ಶುಕ್ಲಪಕ್ಷದಲ್ಲಿ ಕ್ರಮೇಣ ವರ್ಧಿಸುತ್ತಿದೆ ಎಂದು ಕವಿಯ ಭಾವ. ಅಂತೆಯೇ 
ಚಂದ್ರನು ಮೇರುಪರ್ವಶಕ್ಕೆ ಪ್ರದಕ್ಷಿನೆ ಹಾಕುತ್ತಿರುತ್ತಾನೆ. ಇದೆಲ್ಲವನ್ನೂ 


ಆ ಜು ಎಬಿ 


ಮಾಡಲು ಕಾರಣವೇನೆಂದರೆ ಇಂಥ ತಪಸಿನಿಂದ ವರದರಾಜನ ಮುಖದ 


pA 
ಕಾಂತಿಯು ತನಗೂ ಬರಬೇಕು. ಎಂಬ ಅಭಿಲಾಷೆ ಎಂದು ಕವಿ 
ಉತ್ಫೇಕ್ಷಿಸಿದ್ದಾ ನೆ. ಸುರಾಲಯ ಎಂಬ ಶಬ್ದ! ಕ್ಕೆ ದೇವಾಲಯ, ಮೇರುಪರ್ವತ 
ಎಂಬ ಎರಡು ಆರ್ಥಗಳಿರುವುದರಿಂದ ಚಂದ್ರನು ಸ್ವಾಭಾವಿಕವಾಗಿ 
ಡುವ ಮೇರುಪ್ರದಕ್ಷಿಣೆಯನ್ನು ಇಷ್ಟದೇವತೆಯ ದೇವಾಲಯದ 
ಪ್ರದಕ್ಷಿಣೆ ಎಂದು ಇಲ್ಲಿ ಕದಿ ಸ್ವೀಕರಿಸಿದ್ದಾನೆ. 


ke oe) 


by 


ನಾಥ ತ್ವದೀಯಮಕಲಂಕಮಿಮಂ ಮುಖೇಂದು- 
ಮಾಪೀಯ ತೃಪ್ಯತಿ ಸದಾ ವಸುಧಾ ಯತಸ್ತೇ 1 
ತೇನೈವ ಕಿಂ ನವಸುದಾರಸಗೋಚರೋತsಭೂ- 


ದಿಂದುಃ ಕಲಂಕಮಲಿನೀಕೃತಮಧ್ಯಭಾಗಃ ॥ ೮೬ || 
ಅನುವಾದ : ವರದರಾಜಸ್ವಾಮಿ, ಈ ವಸುಧೆಯು ನಿನ್ನ ನಿಷ್ಕಲಂಕ 
ಮುಖಚಂದ್ರನನ್ನು ಯಾವಾಗಲೂ ಕುಡಿದು ತೃಷ್ತಿಗೊಳ್ಳುತ್ತದೆ. ಈ 
ಕಾರಣದಿಂದಲೇ ಕಲಂಕದಿಂದ ಕೊಳೆಯಾದ ಮದ್ಯಭಾಗವನ್ನುಳ್ಳ ಚಂದ್ರನು 
ನವಸುಧಾರಸಗೋಚರನಾದನೇನು ? 


70 


ವಿವರಣೆ : ಇಲ್ಲಿ ಕವಿಯು ಸಭಂಗಶ್ಲೇಷದನ್ನು ಬಳಸಿ ಚಮತ್ಕಾರವನ್ನು 
ತಂದಿರುವುದರಿಂದ ಅದು ಅನುವಾದದಲ್ಲಿ ಬರುವುದು ಅಸಾಧ್ಯ. ನವ 
ಸುಧಾರಸಗೋಚರ ಎಂದರೆ ಹೊಸ ಅಮೃತರಸದಿಂದ ತುಂಬಿದವನು ಎಂದು 
ಒಂದು ಅರ್ಥವಾದರೆ, ನ-ವಸುಧಾರಸಗೋಚರ ಎಂದು ಅದೇ ಪದವನ್ನು 
ಓದಿಕೊಂಡಾಗ ಭೂಮಿಯ ಜನರ ಆಸಕ್ತಿಗೆ ಗೋಚರನಲ್ಲ ಎಂಬ ಅರ್ಥವೂ 
ಬರುತ್ತದೆ. ವಸುಧೆಗೆ ಸದಾ ವರದರಾಜನ ಮುಖಚಂದ್ರನಲ್ಲಿಯೇ ಪ್ರೀತಿ 
ಇರುವುದರಿಂದ ಅದರ ಜನರು ಆಕಾಶದಲ್ಲಿರುವ, ಕಳಂಕಮಲಿನವಾದ 
ಚಂದ್ರನಲ್ಲಿ ಯಾವ ಆಸಕ್ತಿಯನ್ನೂ ತೋರಿಸುವುದಿಲ್ಲ. ವರದರಾಜನ 
ಮುಖವು ಚಂದ್ರನಿಗಿಂತ ಹೆಚ್ಚು ಆಕರ್ಷಕ ಎಂದು ತಾತ್ಪರ್ಯ, 


ಆಶ್ರಿತ್ಯ ನೂನಮಮ )ಿ ತದ್ಯುತೆಯಃ ಹದಂತೇ 
ದೇಹಕ್ಷಯೇ ವಿದೃತದಿವ್ಯ ಪದಾ ಭಿಮುಖ್ಯಾಃ | 
ಲಾವಣ್ಯಪುಣ್ಯನಿಚಯಂ ಸುಪೃದಿ ತ್ವದಾಸ್ಯೇ 

ವಿನ್ಯಸ್ಯ ಯಾಂತಿ ಮಿಹಿರಂ ಪ್ರತಿಮಾಸಭಿನ್ನಾಃ ॥ ೮೭ ॥ 


ಅನುವಾದ : ಪ್ರತಿ ತಿಂಗಳಿನಲ್ಲಿಯೂ ಭಿನ್ನ ಭಿನ್ನರಾದ ಎಲ್ಲ ಚಂದ್ರರೂ 
ತಮ್ಮ ದೇಹಾವಸಾನಕಾಲದಲ್ಲಿ ನಿನ್ನ ಪದವನ್ನು ಆಕ್ರಯಿಸಿ ದಿವೃಸ್ಥಾನಕ್ಕೆ 
ಅಭಿಮುಖರಾಗಿ ಹೊರಡುವಾಗ ತಮ್ಮ ಮಿತ್ರನಾದ ನಿನ್ನ ಮುಖದಲ್ಲಿ 
ಲಾವಣ್ಯರೂಪವಾದ ತಮ್ಮ ಪುಣ್ಯರಾಶಿಯನ್ನು ಅರ್ಪಿಸಿ ಸೂರ್ಯನನ್ನು 
ಸೇರುತ್ತಾರೆ. 


ವಿವರಣೆ ; ಅಮಾವಾಸ್ಯೆಯಂದು ಚಂದ್ರನು ಸೂರ್ಯನಲ್ಲಿ ಸೇರಿ 
ಹೋಗುತ್ತಾನೆ. ಆಮೇಲೆ ಹೊಸ ಚಂದ್ರನು ಇನ್ನೊಂದು ತಿಂಗಳಲ್ಲಿ ಹುಟ್ಟಿ 
ಬರುತಾನೆ. ಹೀಗೆ ಪ್ರತಿತಿಂಗಳೂ ಬೇರೆ ಬೇರ ಚಂದ್ರರು ನಮಗೆ 
ಕಾಣಿಸುತ್ತಾರೆ ಎಂಬ ನಂಬಿಕೆಯನ್ನು ಆಧಾರವನ್ನಾಗಿ ಇಟ್ಟುಕೊಂಡು ಈ 
ಪದ್ಯವನ್ನು ರಚಿಸಲಾಗಿದೆ. ಮಾನವರು ಮುಕ್ತರಾದಾಗ ತಮ್ಮ ಪಣ್ಕರಾಶಿ 
ಯನ್ನು ಮಿತ್ರರಿಗೆ ಅರ್ಪಿಸಿ ತಾವು ಸೂರ್ಯಮಂಡಲದ ಮೂಲಕ 


71 


ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಶಾಸ್ತ್ರವು ಹೇಳುವುದನ್ನೂ ಇಲ್ಲಿ 
ಉಪಯೋಗಿಸಿಕೊಳ್ಳಲಾಗಿದೆ. ವರದರಾಜನ ಮುಖವು ಚಂದ್ರನ ಸ್ನೇಹಿತ, 
ಏಕೆಂದರೆ ಅವರಲ್ಲಿ ಪರಸ್ಪರ ಸಾದೃಶ್ಯನಿದೆ. ಪ್ರತಿ ತಿಂಗಳೂ ಒಬ್ಬೊಬ್ಬ 
ಚಂದ್ರನು ಮುಕ್ತನಾಗಿ ಸೂರ್ಯಮಂಡಲವನ್ನು ಸೇರುವಾಗ. ತನ್ನ 
ಲಾವಣ್ಕ್ಯರೂಪವಾದ ಪುಣ್ಯರಾಶಿಯನ್ನು ವರದರಾಜನೆ ಮುಖದಲ್ಲಿ ಇಟ್ಟು 
ಹೋಗುತ್ತಾನೆ. ಈ ಕಾರಣದಿಂದ ವರದರಾಜನ ಮುಖದ ಕಾಂತಿ 
ಅನಂತಕೋಟಿ ಚಂದ್ರರ ಲಾವಣ್ಯವನ್ನು ಮೀರಿಸಿದೆ ಎಂದು ತಾತ್ಸಯ7. 
ಉತ್ಪ್ರೇಕ್ಷಾಲಂಕಾರ. 


2 


"ನಮೋ ನಮೋ ಭದತಿ ಚಾಯಮಾನಗೆ "ತೆಸ್ವ ಪುತ್ರಾ 
ದಾಯಮುಹಯಂತಿ ಸುಹೃದಃ ಸಾಧುಕೃತ್ತಮ್‌' ಇತ್ಯಾದಿ ಶ್ರುತಿ ವಾಕ್ಯಗಳನ್ನು 


ಇಲ್ಲಿ ಅನುಸಂಧಾನಮಾಡಿಕೊಳ್ಳಬೇಕು. 


ತ್ವದ್ಧಕ್ರ ಸಾಮ್ಯಮಯಮಂಬುಜಕೋಶಮುದ್ರಾ- 

ಭಂಗಾತ್ತ ತತ್ಸುಷಮ ಮಿತ್ರಕರೋಪ ಕಪ್ಪಾ! 

ಲಬ್ಹ್ಯಾಪಿ ಪರ್ವಣಿ ವಿಧುಃ ಕ್ರಮಹೀಯಮಾನಃ 

ಶಂಸತ್ಯನೀತ್ಯುಪಚಿತಾಂ ಶ್ರಿಯಮಾಶುನಾಶಾಮ್‌ ॥ ೮೮ ॥ 
ಅನುವಾದ : ಕಮಲಕೋಶದ ಮುದ್ರೆಯನ್ನೊಡೆದು ಕಾಂತಿಯನ್ನು ಪಡದ 
ಮಿತ್ರನ (ಸೂರ್ಯನೆಂಬ ಸ್ನೇಹಿತನ) ಕಿರಣಗಳ ಸಂಪರ್ಕದಿಂದ ಚಂದ್ರನು 
ಪೂರ್ಣಿಮೆಯ ದಿನ ನಿನ್ನ ಮುಖದ ಹೋಲಿಕೆಯನ್ನು ಹಡೆಯುತ್ತಾನೆ. ಆದರೆ 
ಆಮೇಲೆ ಕ್ರಮವಾಗಿ ಕ್ಷೀಣಿಸುವ ಆ ಚಂದ್ರನು ಅನೀತಿಯಿಂದ ಪಡೆದ 
ಸಂಪತ್ತು ಬೇಗನೆ ನಾಶಗೊಳ್ಳುತ್ತೆಬೆ ಎಂಬುದನ್ನು ಲೋಕಕ್ಕೆ 
ಬೋಧಿಸುತ್ತಾ ನೆ, 
ವಿವರಣೆ : ಇಲ್ಲಿ ಮಿತ್ರ ಕರ ಎಂಬ ಶಬ್ದಗಳ ಶ್ಲೇಷದಿಂದ ಕವಿ 
ಚಮತ್ಕಾರವನ್ನು ತಂದಿದ್ದಾನೆ. ಕಮಲಗಳು ಮುಚ್ಚಿಕೊಂಡಿದ್ದಾಗ ಅವು 
ಬಾಗಿಲು ಮುಚ್ಚಿರುವ ನಿಧಿಯನ್ನು ಹೋಲುತ್ತವೆ. ಅದನ್ನು ತೆಗೆದು 


— 


72 


ಕಾಂತಿಯನ್ನು ಕದ್ದುಕೊಳ್ಳುವ ಸೂರ್ಯನು ಅನಂತರ ತನ್ನ ಕಿರಣಗಳೆಂಬ 
ಕೈಗಳಿಂದ ಆ ಕಾಂತಿಸಂಪತ್ತನ್ನು ಚಂದ್ರನಿಗೆ ನೀಡುತ್ತಾನೆ. ಆ ಸಂಪತ್ತಿನಿಂದ 
ಒಂದುದಿನ ಮಾತ್ರ, ಎಂದರೆ ಪೂರ್ಣಿಮೆಯ ದಿವಸ, ಚಂದ್ರನು 
ವರದರಾಜನ ಮುಖದ ಹೋಲಿಕೆ ಪಡೆಯುತ್ತಾನೆ. ಆಮೇಲೆ ಬನದಿನವೂ 
ಕ್ರಮವಾಗಿ ಕ್ಷೀಣಿಸುತ್ತಾನೆ. ಇದರಿಂದ - ಲೋಕಕ್ಕೆ ಅವನು 
ಬೋಧಿಸುವುದೇನೆಂದರೆ ಅನೀತಿಯಿಂದ ಗಳಿಸಿದ ಸಂಪತ್ತು ಬೇಗನೆ 
ಕ್ಷೀಣಿಸುತ್ತದೆ ಎಂದು. ಏಕೆಂದರೆ ಸೂರ್ಯನು ಆ ಸಂಪತ್ತನ್ನು ಕಮಲಗಳಿಂದ 
ಕದ್ದಿದ್ದಾನೆ. ಕದ್ದ ಮಾಲನ್ನು ಪಡೆದ ಚಂದ್ರನು ಎಷ್ಟು ಕಾಲ 
ಕಾಂತಿಪೂರ್ಣನಾಗಿರಲು ಸಾಧ್ಯ ? ಇಲ್ಲಿ ಅಸದರ್ಥದ ಬೋಧನೆಯನ್ನು 
ಚಂದ್ರನಲ್ಲಿ ಆರೋಪಿಸಿರುವುದರಿಂದ ನಿದರ್ಶನಾಲಂಕಾರ. ಅಪರಾಂ 
ಬೋಧನಂ ಪ್ರಾಹುಃ ಕ್ರಿಯಯಾಸತ್‌ಸದರ್ಥಯೋಃ ಎಂದು ತೃತೀಯ 
ಪ್ರಕಾರದ ನಿದರ್ಶನೆಯ ಲಕ್ಷಣ. 

ದೃಗ್ಭ್ಯಾಂ ಮುಕುಂದ ಮೃಗಲೋಚನಕೋಮಲಾಭ್ಯಾಂ 

ಜಾತಾಧಿಕದ್ಯುತಿ ವಿಲೋಕ್ಯ ತವಾನನಾಬ್ಜ್ಬಮ್‌ | 

ಮನ್ಯೇ ಸ್ವಮಂಡಲಮಿತೋಶಪೃಧಿಕಂ ವಿಢಿತ್ಸು- 

ಸ್ಪಸ್ಟಿನ್‌ ಬಿಭರ್ತಿ ಮೃಗಮೇವ ಜಡಃ ಸಿತಾಂಶುಃ ॥ ೮೯ ॥ 


ಅನುವಾದ : ಮುಕುಂದನೆನಿಸಿದ ವರದರಾಜ, ಜಿಂಕೆಯ ಕಣ್ಣುಗಳಂತೆ 
ಸುಂದರವಾದ ಕಣ್ಣುಗಳಿಂದ ಹೆಚ್ಚಿನ ಕಾಂತಿಯನ್ನು ಹೊಂದಿದ ನಿನ್ನ 
ಮುಖಕಮಲವನ್ನು ನೋಡಿದ ದಡ್ಡ ಚಂದ್ರನು ತನ್ನ ಬಿಂಬವನ್ನು ಇನ್ನೂ 
ಹೆಚ್ಚು ಕಾಂತಿಯುತವಾಗಿ ಮಾಡಿಕೊಳ್ಳಲು ಇಷ್ಟಪಟ್ಟು, ಜಿಂಕೆಯನ್ನೇ ತನ್ನ 
ಮಂಡಲದಲ್ಲಿ ಧರಿಸಿರುವನೆಂದು ಭಾವಿಸಿದ್ದೇನೆ. 


ವಿವರಣೆ : ಚಂದ್ರನಲ್ಲಿ ಕಪ್ಪಾಗಿ ಕಾಣುವ ಕಳಂಕವು ಜಿಂಕೆಯ ಆಕಾರಕ್ಕೆ 
ಹೋಲುವುದರಿಂದ, ಚಂದ್ರನು ಜಿಂಕೆಯನ್ನು ಧರಿಸಿದ್ದಾನೆ ಎನ್ನುತ್ತಾರೆ. 
ಇದನ್ನು ಆಧಾರವಾಗಿಟ್ಟುಕೊಂಡು ಅದರ ಕಾರಣವನ್ನು ಕವಿ 


13 


ಉತ್ಸೇಕ್ಷಿಸಿದ್ದಾನೆ. ಜಿಂಕೆಯ ಕಣ್ಣುಗಳನ್ನು ಹೋಲುವ ಕಣ್ಣುಗಳನ್ನುಳ್ಳ 
ವರದರಾಜನ ಮುಖ ಅಷ್ಟು ಚೆನ್ನಾ ಗಿ ಕಾಣುವುಬಾದರೆ, ಇಡೀ ಜಿಂಕೆಯನ್ನು 
ಹೊಂದಿರುವ ನನ್ನ ಮುಖ ಇನ್ನೂ ಚೆನ್ನಾಗಿ ಕಾಣುವುದೆಂದು ಭಾವಿಸಿ 
ಚಂದ್ರನು ಜಿಂಕೆಯನ್ನು ತನ್ನಲ್ಲಿಟ್ಟುಕೊಂಡಿದ್ದಾನೆ. ಇದು ಚಂದ್ರನ ದಡ್ಡತನ 
ವೆಂದು ಕವಿ ಹೇಳಿದ್ದಾನೆ. 
ಮಾಲಿನ್ಯಮಬ್ಬಶಶಿನೋರ್ಮಧುಲಿಟ್‌ಕಲಂಕೌ 
ಧತ್ತೋ ಮುಖೇತು ತವ ದೃಕ್‌ ತಿಲಕಾತ್ಮನಾಭಾಮ್‌ । 
ದೋಷಾವಿತಃ ಕ್ವಚನ ಮೇಲನತೋ ಗುಣತ್ವಂ 
ವಕ್ಲುರ್ಯಥೇಶ ವಚಸಿ ಭ್ರಮವಿಪ್ರಲಂಭ್‌ರಿ ॥ ೯೦ ॥ 


ಅನುವಾದ : ಜಗದೀಶ್ವರ, ಕಮಲ-ಚಂದ್ರ ಇವುಗಳಲ್ಲಿ ಭ್ರಮರ, 
ಕಳಂಕಗಳು ಮಾಲಿನ್ಯ, ಆದರೆ ನಿನ್ನ ಮುಖದಲ್ಲಿ ಅವೆರಡೂ ಒಟ್ಟಿಗೆ ಇದ್ದು 
ಕಣ್ಣು-ತಿಲಕಗಳ ರೂಪದಿಂದ ಶೋಭೆಯನ್ನು ಧರಿಸುತ್ತವೆ. ಕೆಲವು ಸ್ಥಳಗಳಲ್ಲಿ 
ಎರಡು ದೋಷಗಳು ಒಟ್ಟಿಗೆ ಸೇರಿದರೆ ಅವು ಗುಣವೇ ಆಗಿಬಿಡುತ್ತದೆ. 
ಹೇಗೆಂದರೆ ಭ್ರಮವಿಪ್ರಲಂಭಗಳು ವಕ್ತೃವಿನ ಮಾತಿನಲ್ಲಿ (ಒಟ್ಟಿಗೆ ಸೇರಿದಾಗ 
ಅವು ಪ್ರಾಮಾಣ್ಯವೆಂಬ ಗುಣವನ್ನು ಪಡೆಯುವುದಲ್ಲವೇ ? ) 

ವಿವರಣೆ : ಕಮಲದಲ್ಲಿ ಕುಳಿತ ಕಪ್ಪು ದುಂಬಿಯೂ, ಚಂದ್ರನಲ್ಲಿರುವ 
ಕಳಂಕವೂ ಮಾಲಿನ್ಯಕ್ಕೆ (ಕೊಳಕಿಗೆ) ಉದಾಹರಣೆ. ಅವೆರಡೂ ಕ್ರಮವಾಗಿ 
ಕಣ್ಣು ಹಾಗೂ ತಿಲಕದ ರೂಪದಲ್ಲಿ ವರದರಾಜನ ಮುಖದಲ್ಲಿ ಸೇರುತ್ತವೆ. 
ಆಗ ಅವು ಹೆಚ್ಚಿನ ಕಾಂತಿಯನ್ನು ಪಡೆದು ಗುಣವಾಗಿ ಪರಿಣಮಿಸುತ್ತವೆ. 
ಇದರಿಂದ ಎರಡು ದೋಷಗಳು ಒಟ್ಟಿಗೆ ಸೇರಿದಾಗ ಅವು ಗುಣವೇ 
ಆಗುವುದೆಂದು ತಿಳಿದುಕೊಳ್ಳೆಬಹುದು. ಉದಾಹರಣೆಗೆ - ಮಾತನಾಡುವವ 
ನಲ್ಲಿ ಭ್ರಮ (ತಪ್ಪು ತಿಳುವಳಿಕೆ ಅಥವಾ ಭ್ರಾಂತಿ) ಒಂದು ದೋಷ. 
ಹಾಗೆಯೇ ವಿಪ್ರಲಂಭಕತ್ಸವೂ (ಮೋಸಮಾಡಬೇಕೆಂಬ ಬುದ್ಧಿಯೂ) 
ಒಂದು ದೋಷ. ಇವೆರಡೂ ಒಬ್ಬನಲ್ಲಿ ಸೇರಿದಾಗ ಅವನ ಮಾತು 


74 


ಪ್ರಮಾಣವಾಗುವುದರಿಂದ ಅವು ಗುಣತ್ನದನ್ನೇ ಪಡೆದುಕೊಂಡಂತೆ 
ಆಯಿತು. ಮನೆಯಲ್ಲಿ ವಸ್ತುತಃ ದೇವದತ್ತನಿದ್ದಾಗ, ಅವನು ಅಲ್ಲಿ ಇಲ್ಲ 
ಎಂಬ ಬ್ರಾಂತಿಯು ಒಬ್ಬ ವಕ್ತವಿಗೆ ಇದೆ ಎಂದುಕೊಳ್ಳೋಣ. ಅವನು 
ವಂಚಕನಾಗಿ ಜನರನ್ನು ಮೋಸಗೊಳಿಸುವೆನೆಂಬ ಬುದ್ದಿಯಿಂದ ದೇವದತ್ತ 
ಮನೆಯ ್ಸಿ ಇದ್ದಾನೆ ಎಂದು ಹೇಳುತ್ತಾನೆ. ಅವನ ವಾಕ್ಯ ಆಗ ಪ್ರಮಾಣವೇ 
ಅಗುತ್ತದೆ ಎಂದು ಇದನ್ನು ಅರ್ಥಮಾಡಿಕೊಳ್ಳಬೇಕು. ಇಲ್ಲಿ ವಿಶೇಷವಾಕ್ಕ 
ಸಾಮಾನ್ಯವಾಕ್ಕ ಮತ್ತೆ ವಿಶೇಷವಾಕ್ಯಗಳನ್ನು ಸಮರ್ಥಸಮರ್ಥಕ ಭಾವದಲ್ಲಿ 
ಬಳಸಿರುವುದರಿಂದ ವಿಕಸ್ಟರಾಲಂಕಾರ,ಯೆಸ್ಥಿನ್‌ ವಿಶೇಷಸಾಮಾನ್ಯ 
ವಿಶೇಷಾಃ ಸ ವಿಕಸ್ವರಃ ಎಂದು ಆದರ ಲಕ್ಷಣ. 


ಆಮೊ €ದಕಾಂತಿಭೃದಹರ್ನಿಶಮೆ ಕರೂಪ- 
ಮಾಸೇವಿತಂ ದ್ವಿಜಗಣೈರ್ದಿವಿಷದ್ಗ ಣೆ ಶ್ಚ! 
ಅಂಕಾಧಿರೂಢ ಸಹಜಪ್ರಿ ಮುಖಂತ್ವಡೀಯಂ 
ಶಂಕಾಮಹೇ ವರದ ಸಂಹತಮಬ್ದಯುಗ್ನಮ್‌ | €0 


ಅನುವಾದ : ವರದ, ಸುಗಂಧ-ಕಾಂತಿಗಳೆರಡನ್ನೂ ಹೊಂದಿರುವ, 
ಹಗಲು ರಾತ್ರಿಗಳೆರಡರಲ್ಲೂ ಸಮಾನರೂಪವನ್ನುಳ್ಳ ದ್ವಿಜಗಣಗಳಿಂದಲೂ 
ದೇವತಾಸಮೂಹದಿಂದಲೂ ಸೇವಿತವಾದ, ಅಂಕಾಧಿರೂಡದಾದ ಸಹಜ 
ಕಾಂತಿಯುಳ್ಳ ನಿನ್ನ. ಮುಖವನ್ನು ಹದ್ದ-ಚಿಂದ್ರರ ಒಟ್ಟುಗೂಡಿದ 
ಜೋಡಿಯೆಂದು ಊಹಿಸುತ್ತೇನೆ. 


ವಿವರಣೆ : ವರದರಾಜಸ್ವಾಮಿಯ ಮುಖದಲ್ಲಿ ಪದ್ಮ ಮತ್ತು ಚಂದ್ರರ 
ಗುಣಗಳು ಒಟ್ಟಾಗಿ ಕಾಣುವುದರಿಂದ ಅವೆರಡೂ ಒಟ್ಟಾಗಿ ಸೇರಿ 
ವರದರಾಜನ ಮುಖವಾಗಿದೆಯೆಂದು ಕವಿ ಉಡತ್ಛ್ರೇಕ್ಷಿಸಿದ್ದಾನೆ. ಪದ್ಧದಲ್ಲಿ 
ಆಮೋದ (ಪರಿಮಳ) ಇಜಿ, ಕಾಂತಿಯಿಲ್ಲ. ಚಂದ್ರನಲ್ಲಿ ಕಾಂತಿ 
(ಬೆಳದಿಂಗಳು) ಉಂಟು, ಆಮೋದ ಇಲ್ಲ. ವರದರಾಜನ ಮುಖದಲ್ಲಿ 
ಆಮೋದ ಕಾಂತಿಗಳೆರಡೂ ಉಂಟು. ಪದ್ಧ ಹಗಲಿನಲ್ಲಿ ಅರಳುತ್ತದೆ, ರಾತ್ರಿ 


75 


ಮುಚ್ಚಿಕೊಳ್ಳುತ್ತದೆ... ಚಂದ್ರ ರಾತ್ರಿ ಹೊಳೆಯುತ್ತಾನೆ, ಹಗಲು 
ಮಂಕಾಗುತ್ತಾನೆ. ಆದರೆ ವರದರಾಜನ ಮುಖ ಹಗಲಿನಲ್ಲೂ ಇರುಳಲ್ಲೂ 
ಸಮಾನವಾಗಿ ಕಾ”ಸಿಯುತವಾಗುತ್ತದೆ. ದ್ವಿಜಗಣಗಳು (ಹಂಸ ಮುಂತಾದ 

ಹಕ್ಕಿಗಳು) ಪದ್ಧವನ್ನೂ ದೇವಗಣಗಳು ಚಂದ್ರನನ್ನೂ ಆಶ್ರಯಿಸುತ್ತವೆ. 
ವರದರಾಜನ ಮುಖವನ್ನು ದ್ವಿಜಗಣಗಳೂ (ಬ್ರಾಹ್ಮಣ ಸಮೂಹಗಳು) 
ದೇವಗಣಗಳೂ ಆಶ್ರಯಿಸುತ್ತವೆ. ಪದ್ಧದಲ್ಲಿ ಲಕ್ಷ್ಮಿಯು ಕುಳಿತಿರುತ್ತಾಳೆ, 
ಚಂದ್ರನಿಗೆ ಲಕ್ಷ್ಮಿ ಸಹಜೆ (ಸಹೋದರಿ). ಪರಮಾತ್ಮ ಮುಖವಾದರೋ 
ಅಂಕಾಧಿರೂಢಸಹಜಶ್ರೀ (ಪೂರ್ಣವಾಗಿ ತುಂಬಿರುವ ಸಹಜ ಸೌಂದರ್ಯ 
ವನ್ನುಳ್ಳದ್ದು). ಈ ಕಾರಣಗಳಿಂದ ವರದರಾಜನ ಮುಖ ಒಟ್ಟಿಗೆ ಸೇರಿದ 
ಪದ್ಧ-ಚಂದ್ರರ ಯುಗ್ಧ ಎಂದು ಭಾವಿಸಬಹುದೆಂದು ಕವಿಯ ಆಶಯ. ಅಬ್ಬಂ 
ಎಂದಜೆ ಕಮಲ, ಅಬ್ಬಃ ಎಂದರೆ ಚಂದ್ರ ಎಂಬ ಶ್ಲೇಷವನ್ನು ಇಲ್ಲಿ 
ಗಮನಿಸಬೇಕು. ಉತ್ಪ್ರೇಕ್ಷಾಲಂಕಾರ. 

ಬಿಂಬಸ್ತವಾಯಮಧರಃ ಪ್ರತಿಬಿಂಬನೇನ 

ಯುಕಂಸದಾ ಯುವತಿಮಾನಸದರ್ಪಣೇಷು | 

ಬಿಂಬಾಧರಃ ಕವಿಭಿರೀಶ್ವರ ವರ್ಣ್ಯಸೇ ತ್ವ- 

ನೇತಾವತೈವ, ನ ತು ತುಚ್ಚ ಫಲೋಪಮಾನಾತ್‌ ॥ ೯೨॥ 
ಅನುವಾದ : ಜಗದೀಶ್ವರ ವರದರಾಜ, ಯುವತಿಯರ ಮನಸ್ಸುಗಳೆಂಬ 
ಇನ್ನಡಿಗಳಲ್ಲಿ._ “ಯಾವಾಗಲೂ ಪ್ರತಿಬಿಂಬಿತವಾಗುತ್ತಿರುವುದರಿಂದ ನಿನ್ನ 
ತುಟಿಯು "ಬಿಂಬ' ಎಂಬುದು ಉಚಿತವಾಗಿದೆ. ಇದನ್ನು ಇಟ್ಟುಕೊಂಡು 
ಕವಿಗಳಿಂದ ನೀನು 'ಬಿಂಬಾಧರ' ಎಂದು ವರ್ಣಿಸಲ್ಪಡುವೆ. ಅದಕ್ಕೆ ಕಾರಣ 
ತುಚ್ಚವಾದ ತೊಂಡೆಹಣ್ಣಿನೊಡನೆ ಉಪಮಿಸುವುದಂತೂ ಅಲ್ಲ 
ವಿವರಣೆ : ಕವಿಗಳು ವರದರಾಜನನ್ನು ಬಿಂಬಾಧರ ಎಂದು ಕರೆಯುತ್ತಾರೆ. 
ಬಿಂಬ ಎಂದರೆ ತೊಂಡೆಹಣ್ಣು ಎಂಬ ಅರ್ಥವಿದೆ. ಆದರೆ ಈ ಕವಿಯ ಪ್ರಕಾರ 
ವರದರಾಜನ ತುಟಿಯು ಯುವತಿಯರ ಹೃದಯ ದರ್ಪಣದಲ್ಲಿ 
ಪ್ರತಿಬಿಂಬಿತವಾಗಿರುವುದರಿಂದ ತಾನು ಬಿಂಬವಾಗುತ್ತದೆ. ಬಿಂಬರೂಪವಾದ 


76 


ಅಧರ ಎಂದು ಅದರ ಅರ್ಥವೇ ಹೊರತು, ಬಿಂಬಹಲದಂಥ ಅಧರ ಎಂಬ 


ಅರ್ಥ ಸರಿಯಲ್ಲ. ಪರಮಾತ್ಮನ ತುಟಿಗೆ ತುಚ್ಚವಾದ ಯಾವುದೋ ಹಣ್ಣನ್ನು 
ಉಪಮಾನವಾಗಿ ಕೊಡುವುದು ಅನುಚಿತ ಎಂದು ಇಲ್ಲಿ ಕವಿ ಹೇಳಿದ್ದಾ 

ವಿದ್ಯಾಮಯೇಷು ತವ ನಿಃಶ್ವಸಿತೇಷ್ಟಪೂರ್ವಂ 

ವಿದ್ಯಾ ವಿಶೇಷಮಿವ ಶಿಕ್ಕಿತುಮಂತರಾತ್ಮನ್‌ | 

ವಾಣ್ಯಾಃ ಸಡಾ ತವ ಮುಖಾಂಬುರುಹೇ ವಸಂತ್ಯಾಃ 

ಕಾಯಪ್ರಭೇವ ಲಸತಿ ಸ್ಥಿತಚಿಂದ್ರಿಕಾ ತೇೇ॥ 83 1 
ಅನುವಾದ ; ಜಗದಂತರಾತ್ಮನಾದ ವರದರಾಜ, ನಿನ್ನ ನಿ್ದಾಸ 
ರೂಪವಾದ : ಬೇದಗಳಲ್ಲಿ ಅಪೂರ್ವಬಾದ ವಶೇ ಷೆ ವಿದ್ಯೆಯನ್ನು ಕಲಿಯಲು 
ನಿನ್ನ ಮುಖಕಮಲದಲ್ಲಿ ಯಾವಾಗಲೂ ವಾ ಸಿಸುತ್ತಿರುವ ವಾಣಿಯ ಶರೀರ 
ಕಾಂತಿಯಂತೆ ನಿನ್ನ ಮುಗುಳುನಗೆಯ ಬೆಳದಿಂಗಳು ಕಂಗೊಳಿಸುತ್ತದೆ. 
ವಿವರಣೆ : ಸರಸ್ವತಿ ಶುಭ್ರವಾದ ಬಿರಿಯ ಕಾಂತಿಯನ್ನು ಹೊಂದಿರುತ್ತಾಳೆ. 
ಅವಳು ವರದ್ಯರಾಜನ ಮು ಮುಖಕಮಲದಲ್ಲಿ ವಾಸಿ ಸುತ್ತಾಳೆಂದು ಕವಿಯ 
ಕಲ್ಪನೆ. ಅದಕ್ಕೆ ಕಾರಣವೇನು ? ಪರಮಾತ್ಮನ ನೀರಾಸರೂಪವಾಗಿ 
ಯಗ್ವೇವ, ಯಜುರ್ವೇದ ಮುಂತಾದ ಜ್ಞಾನವು 'ಪ್ರವಸಿತೆಂದು “ಯಸ್ಯ 


ಹ 


ನಿಪ್ಪಸಿತಂ ದೇದಾಃ' ಇತ್ಯಾದಿ. ಪ್ರಮಾಣವಾಕ್ಕಗಳು ತಿಳಿಸುತ್ತವೆ. ಆ 
ವೇದಗಳಲ್ಲಿ ಅಪೂರ್ವ ಎದ್ಯಾವಿಶೇಷವನ್ನು ಕಲಿತುಕೊಳ್ಳಲು ಸರಸ್ವತಿ ಅಲ್ಲಿ 


ವಾಸಿಸುತ್ತಾಳೆ. ಅವಳೆ ಶುಭ್ರದೇಹಕಾಂತಿಯೇ ವರದರಾಜನ ಮುಗುಳು 
ನಗೆಯೆಂಬ ಬೆಳದಿಂಗಳಿನ ರೂಪದಿಂದ ಕಾಣುತ್ತಿದೆ ಎಂದು ಕವಿ 
ಉತ್ಕ್ರೇಕ್ಷಿಸಿದ್ದಾನೆ. 

ತಾಪತ ತ್ರಯೌಷಧವರಸ್ಯ ತವ ಸ್ಥಿತಸ್ಯ 

ನಿಃಶ್ವಾಸಮಂದಮರುತಾ ನಿಬುಸೀಕೃತಸ್ಯ | 

ಏತೇ ಕಡಂಗರಚಯಾ ಇವ ವಿಪ್ರ Ra 

ಚ್ವೈವಾತೃಕಸ್ಯ ಕಿರಣಾ ಜಗತಿ ಭ್ರಮಂತಿ ॥ ೯೪ ॥ 


ಅನುವಾದ : ಭಗವನ್‌ ವರದರಾಜ, ನಿನ್ನ ಮುಗುಳುನಗೆಯು 


71 


ತಾಪತ್ರಯಗಳಿಗೆಲ್ಲಾ ಶ್ರೇಷ್ಠ ಔಷಧವಾಗಿದೆ. ಆ ಮುಗುಳುನಗೆಯ ಹೊಟ್ಟು- 
ತೌಡುಗಳನ್ನು ನಿಶ್ವಾಸದ ಮೃದುವಾದ ಗಾಳಿಯು ಬೇರ್ಪಡಿಸುತ್ತದೆ. ಹಾಗೆ 
ಬೇರೆಯಾಗಿ ದೂರ ಹಾರಿಹೋದ ಹೊಟ್ಟುಗಳೇ ಚಂದ್ರನ ಕಿರಣಗಳ 
ರೂಪದಲ್ಲಿ ಜಗತ್ತಿನಲ್ಲೆಲ್ಲಾ ಸಂಚರಿಸುತ್ತಿವೆ. 
ವಿವರಣೆ : ಪರಮಾತ್ಮನು ನಕ್ಕರೆ ಜಗತ್ತಿನ ತಾಪತ್ರಯ - ಆಧ್ಯಾತ್ಮಿಕ, ಆಧಿ 
ಭೌತಿಕ, ಆಧಿದೈವಿಕವೆಂಬ ಮೂರು ತಾಹಗಳು - ಕೊನೆಗಾಣುವುದರಿಂದ 
ಮುಗುಳುನಗೆಯೇ ತಾಪತ್ರಯಕ್ಕೆ ಶ್ರೇಷ್ಠ ಔಷಧ ಎಂದಿಲ್ಲಿ ಹೇಳಿದೆ. 
ಧಾನ್ಯವನ್ನು ಗಾಳಿಗೆ ಒಡ್ಡಿದಾಗ ಅದರ ತೌಡು ಹೊಟ್ಟುಗಳು ಹೇಗೆ ಹಾರಿ 
ಸುತ್ತಲೂ ಹೋಗುವುವೋ ಹಾಗೆ ಹರಮಾತ್ಮನು ನಿಶ್ವಾಸ ಮಾಡಿದಾಗ 
ಅವನ ಮುಗುಳುನಗೆಯ ಕೆಲವು ಹೊಟ್ಟುಗಳು ಹಾರಿಹೋಗಿ ಜಗತ್ತಿನಲ್ಲಿ 
ಸಂಚರಿಸುತ್ತವೆ. ಅವೇ ಚಂದ್ರಕಿರಣಗಳು. 

ಹೊಟ್ಟಿಗಿಂತಲೂ ಧಾನ್ಯವು ತುಂಬಾ ರುಚಿಕರವೂ ಮುಖ್ಯವಾದುದೂ 
ಆದ್ದರಿಂದ ವರದರಾಜನ ಮುಗುಳುನಗೆಯು ಚೆಂದ್ರನ್ಮ ಕಿರಣಗಳಿಗಿಂತ 
ತುಂಬಾ ಹೆಚ್ಚು ಕೋಮಲವೂ ಶೀತಲವೂ ಆಗಿರುತ್ತದೆ ಎಂದು ಇಲ್ಲಿ 
ಧ್ವನಿತಾರ್ಥ. ಅಪ್ರಸ್ತುತವಾದ ಚಂದ್ರಕಿರಣಗಳನ್ನು ಕಡಂಗರಚಯವೆಂದು 
ವರ್ಣಿಸಿದ್ದರಿಂದ ಪ್ರಸ್ತುತವಾದ ವರದರಾಜನ ಸ್ಥಿತದ ಉತ್ಕರ್ಷ 
ತೋರುವುದರಿಂದ ಅಪ್ರಸ್ತುತಪ್ರಶಂಸಾಲಂಕಾರ. ಇದು ಉಪಮಾಲಂಕಾರ 
ದೊಡನೆ ಸೇರಿದೆ. 


ಸಿದ್ನೌಷಧಂ ಜಯತಿ ತೇsಧರರತ್ನಪಾತ್ರೀ 

ತಾಪತ್ರಯೀ ರುಟಿತಿ ಮುಂಚತಿ ಯೇನ ಸಿಕಮ್‌ | 

ಮನ್ಯೇ ತುಪಾರಕಿರಣಂ ಗುಣಲೇಶಯೋಗಾ- 

ದಸ್ಯೈವ ವಾರಿಜವಿಲೋಚನ ಕಲ್ಪಪುಂಜಮ್‌ ॥ ೯೫ ॥ 
ಅನುವಾದ : ಕಮಲಲೋಚನ ವರದರಾಜ, ನಿನ್ನ ತುಟಿಗಳೆಂಬ ರತ್ನ 


ಪಾತ್ರೆಯಲ್ಲಿ ಸಿದ್ದೌಷಧವು ವಿರಾಜಿಸುತ್ತಿದೆ. ಅದರಿಂದ ನೆನೆದ ಜೀವವು 
ತಾಪತ್ರಯದಿಂದ ದೂರವಾಗುತ್ತದೆ. ಆ ಸಿದ್ದ್‌ಷಧದ ಸ್ವಲ್ಪಗುಣವನ್ನು 


78 


ಹೊಂದಿರುವ ಕಾರಣದಿಂದ ಚಂದ್ರನು ಅದರ ಹಿಂಡಿಯ ಉಂಡೆ ಎಂದು 
ಭಾವಿಸುತ್ತೇನೆ. , ಕ 
ವಿವರಣೆ ;: ಪರಮಾತ್ಮನ ತುಟಿಗಳಲ್ಲಿ ಕಾಣುವ ಮಂದಹಾಸವೇ 
ತಾಪತ್ರಯವೆಂಬ ರೋಗಕ್ಕೆ ಸಿದ್ದೌಷಧ. ಆ ಮಂದಹಾಸದಿಂದ ನೆನೆದ 
ಯಾವ ವಸ್ತುವಾದರೂ ಸರಿ, ಅದನ್ನು ಬಿಟ್ಟು ತಾಪತ್ರಯ ದೂರ ಓಡಿ 
ಹೋಗುತ್ತದೆ. ತಾಪತ್ರಯದಲ್ಲಿ ಒಂದಾದ ಆಧಿಭೌತಿಕ ತಾಪವನ್ನು 
ಸ್ವಲ್ಪಮಟ್ಟಿಗೆ ನೀಗಿಸುವ ಚಂದ್ರನು, ವರದರಾಜನ ತುಟಿಗಳಲ್ಲಿರುವ 
ಸಿದ್ದೌಷಧದ ಹಿಂಡಿಯ ಉಂಡೆಯಂತೆ ಇದ್ದಾನೆಂದು ಕವಿ ಉತ್ಪ್ರೇಕ್ಷಿಸಿದ್ದಾನೆ. 
ಹಿಂಡಿಯಲ್ಲಿ ತೈಲದ ಅಂಶ ಸ್ವಲ್ಪಮಾತ್ರ ಇರುತ್ತದೆ. ಸಾರವನ್ನು ತೆಗೆದ 
ಮೇಲೆ ಉಳಿದ ಪದಾರ್ಥ ಹಿಂಡಿ. ಅಂಥ ಹಿಂಡಿಯ ಉಂಡೆಯಾದ 
. ಚಂದ್ರನೇ ಇಷ್ಟು ಆಹ್ಲಾದಕನಾಗಿರುವಾಗ, ಸಾರರೂಪವಾದ ವರದರಾಜನ 
ಮಂದಹಾಸ ಇನ್ನೆಷ್ಟು ಆಹ್ಲಾದಕರ ಎಂದು ಇಲ್ಲಿ ಸೂಚಿತವಾಗುತ್ತದೆ. 


ಆತನ್ವತಾಮವಯವೇಷು ಗತಾಗತಾನಿ 
ಯುಕ್ತಾತ್ಮನಾಂ ವರದ ಯ್‌ೌವತಚಕುಷಾಂ ಚ। 


ವಿಶ್ರಾಂತಿಭೂರ್ವಿಧುಕರಪ್ರಕರಾವದಾತಾ 
ಮಂದಸ್ನಿತಚ್ಛವಿರಿಯಂ ತವ ಮಾಂ ಪುನಾತು ॥ ೯೬ ॥ 
ಅನುವಾದ ;: ವರದರಾಜ, ಯೋಗಿಗಳ ಮನಸ್ಸುಗಳು ಮತ್ತು 


ಯುವತಿಯರ ಕಣ್ಣುಗಳು ನಿನ್ನ ಅವಯವಗಳಲ್ಲಿ ಹಿಂದೆಮುಂದೆ 
ಸಂಚರಿಸುತ್ತವೆ. ಅವುಗಳಿಗೆಲ್ಲಾ ಚೆಂದ್ರಕಿರಣಪುಂಜದಂತೆ ಬಿಳುಪಾದ ನಿನ್ನ 
ಮಂದಹಾಸಕಾಂತಿಯೇ ವಿಶ್ರಾಂತಿಧಾವವಾಗಿದೆ. ಅದು ನನ್ನನ್ನು ಕಾಪಾಡಲಿ. 

ವಿವರಣೆ : ಯೋಗಿಗಳು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ 
ಲೀನವಾಗಿರುವುದರಿಂದ ಅವರ ಮನಸ್ಸು ವರದರಾಜನ ಬೇರೆ ಬೇರೆ 
ಅವಯವಗಳಲ್ಲಿ ಸಂಚರಿಸುತ್ತಿರುತ್ತದೆ. ಯುವತಿಯರ ಕಣ್ಣುಗಳೂ ಕೂಡ 
ವರದರಾಜನ ಸೌಂದರ್ಯವನ್ನು ನೋಡುವುದರಲ್ಲಿ ಆಸಕ್ತವಾಗಿ ಅವನ 
ಅಂಗಗಳಲ್ಲಿ ಸಂಚರಿಸುತ್ತವೆ. ಆ ಮನಸ್ಸುಗಳೂ ಕಣ್ಣುಗಳೂ ವಿಶ್ರಮಿಸುವುದು 


79 


ಭಗವಂತನ ಮಂದಹಾಸಿದಲ್ಲಿ ಅದು ಚಂದ್ರಕಿರಣಗಳ ರಾಶಿಯಂತೆ 
ಬಿಳುಪಾಗಿರುತ್ತದೆ. ಅದು ನನ್ನನ್ನು ಕಾಪಾಡಲಿ ಎಂದು ಕವಿ ಇಲ್ಲಿ 
ಪ್ರಾರ್ಥಿಸಿದ್ದಾನೆ. ಉಪಮಾಲಂಕಾರ. 

ನಿಃಶ್ವಾಸಮಂದಮಲಯಾನಿಲಕಂದಲೇನ 

ನಿರ್ಹಾರಿಣಾ ಬಹುತರೇಣ ಚ ಸೌರಭೇಣ | 

ಸಾಸಾಪುಟೌ ನಲಿನಲೋಚನ ತೇ ಮನೋಜ್ಞ 

ಮನ್ಯೇ ಸದ್ಫೆವ ಮಧುಮಾಧವಯೋರ್ನಿವಾಸೌ ॥ ೯೭ ॥ 
ಅನುವಾದ : ಕಮಲಾಕ್ಷ ವರದರಾಜ, ನಿಃಪ್ದಾಸದ ಮಂದಮಾರುತದ 
ಅಂಕುರದಿಂದಲೂ, ಆಕರ್ಷಕವೂ ಹೆಚ್ಚಿನ ಪ್ರಮಾಣದ್ದೂ ಆದ 
ಪರಿಮಳದಿಂದಲೂ ನಿನ್ನ ಮೂಗಿನ ಹೊಳ್ಳೆಗಳು ಸುಂದರವಾಗಿವೆ. ಅವು 
ಸದಾ ಚೈತ್ರ-ವೈಶಾಖ ಮಾಸಗಳ ನಿವಾಸವೆಂಧು ಭಾವಿಸುತ್ತೇನೆ. 
ವಿವರಣೆ : ಮಧುಶಬ್ಧಕ್ಕೆ ಚೈತ್ರವೆಂದೂ, ಮಾಧವ ಶಬ್ಧಕ್ಕೆ ವೈರಾಖವೆಂದೂ 
ಅರ್ಥವನ್ನು ಕೋಶಗಳು ಹೇಳಿವೆ. ಮಲಯಾನಿಲವು ಚೈತ್ರಮಾಸದಲ್ಲಿ ದಕ್ಷಿಣ 
ದಿಕ್ಕಿನಿಂದ ಬೀಸುತ್ತದೆ. ವೈಶಾಖಮಾಸದಲ್ಲಿ ಎಲ್ಲ ಮರಗಳೂ ಹೂ 
ಬಿಡುವುದರಿಂದ ಪರಿಮಳವು ಮನೋಜ್ಞವಾಗಿ ಹರಡುತ್ತದೆ. ವರದರಾಜನ 
ಮೂಗಿನ ಹೊಳ್ಳೆಗಳಿಂದ ಹೊರಡುವ ನಿಃ್ವಾಸವೇ ಮಲಯಾನಿಲ, ಅದರ 
ಸೌರಭವೇ ಪುಷ್ಪಸರಿಮಳ ಎಂಬ ಅತಿಶಯೋಕ್ತಿಯನ್ನು ಕವಿ ಇಲ್ಲಿ 
ಬಳಸಿದ್ದಾನೆ. ಉತ್ಪ್ರೇಕ್ಷಾಲಂಕಾರ. 

ಸಂಚಾರಶಾಲಿ ತವ ನಿಃಶ್ವಸಿತೇ ಸಮಾಪ- 

ವೇದೇತಿಹಾಸವಪುಷಿ ದ್ವಿಪಶೈಲನಾಥ । 

ನಾಭೀಸರೋರುಹನವಾರುಣಮಂಡಲೇ ಚ 

ಮನ್ಯೇ ಮಧುವ್ರತಕುಲಂ ಮಧುವಿದ್ಯಯೋಕ್ತಮ್‌ ॥೯೮॥ 


ಅನುವಾದ : ಗಜಶೈಲದ ಸ್ವಾಮಿ ವರದರಾಜ, ಸಮಸ್ತ ವೇದಗಳೂ 


80 


ಇತಿಹಾಸಗಳೂ ದೇಹವಾಗಿರುವ ನಿನ್ನ ನಿಃಪ್ಲಾಸದಲ್ಲೂ ನಾಭಿಕಮಲವೆಂಬ 
ಹೊಸ ಸೂರ್ಯಮಂಡಲದಲ್ಲೂ ಸಂಚರಿಸುತ್ತಿರುವ ಜೇನುಹುಳಗಳ 
ಸಮೂಹದು ಮಧುವಿದ್ಯೆಯಿಂದ ವರ್ಣಿಸಲ್ಪಟ್ಟ ಮಧುವ್ರತಕುಲವೆಂದು 
ತಿಳಿಯುತ್ತೇನೆ. 


ವಿವರಣೆ : ಛಾಂದೋಗ್ಕೋಪನಿಪಶ್ರಿನಲ್ಲಿ ಮಧುವಿದ್ವೆಯನ್ನು ವರ್ಣಿಸಿದ್ದಾರೆ. 
ಜೇನುಹುಳಗಳು ನಾನಾ ಪುಷ್ಪಗಳಿಂದ ಮಧುವನ್ನು ಸಂಗ್ರಹಿಸಿ ತಮ್ಮ 
ಮಂಡಲದಲ್ಲಿ (ಗೂಡಿನಲ್ಲಿ) ಶೇಖರಿಸುತ್ತದೆ. ಅದಕ್ಕಾಗಿ ತಮ್ಮ ಗೂಡಿನಿಂದ 
ಹೂಗಳಿರುವ ಸ್ಥಳಕ್ಕೆ ಅನೇಕಬಾರಿ ಸಂಚರಿಸುತ್ತವೆ. ಪ್ರಕೃತದಲ್ಲಿ ಪರಮಾತ್ಮನ 
ನಿಃಶ್ಚಸಿತವೇ ವೇದಾದಿಶಾಸ್ತ್ರಗಳಾದ್ದರಿಂದ ಅವು ಅನೇಕ ಪುಷ್ಪಗಳೆಂದು 
ಭಾವಿಸಲಾಗಿದೆ. ನಾಭಿಕಮಲದೇ ನವಾರುಣ ಮಂಡಲ, ಈ ಎರಡು ಸ್ಥಳಗಳ 
ಮಧ್ಯೆ ಓಡಾಡುವ ಮಧುವ್ರತಗಳು (ಜೇನು ಹುಳುಗಳು) ಮಧುವಿದ್ಯೆಯ 
ಸಂಕೇತಗಳು ಎಂಬ ಭಾವನೆಯಿಂದ ಈ ವರ್ಣನೆಯನ್ನು ಮಾಡಲಾಗಿದೆ. 
ದೇಹಾದ್ವದಂತಿ ಜನನಂ ಮುನಯಸ್ಸಿಲಾನಾಂ 
ದೇವೇಂದ್ರವಂದ್ಯಚರಣಾಂಬುಜ ತಾವಕೀನಾತ್‌ | 
ನಾರಾಯಸಣ್ಯೆತದುಚಿತಂ ಪ್ರಕಟೇಕರೋತಿ 
ನಾಸಾಭಿಧಾನಮಿಹ ದಿವ್ಯತಿಲಪ್ರಸೂನಮ್‌ 1೯೯ || 
ಅನುವಾದ : ದೇವೇಂದ್ರನಿಂದಲೂ ನಮಸ್ಕತವಾದ ಪಾದಕಮಲವುಳ್ಳ 
ನಾರಾಯಣ, ಮುನಿಗಳು ನಿನ್ನ ದೇಹದಿಂದ ತಿಲಗಳ ಉತ್ಪತ್ತಿಯಾಯಿತೆಂದು 
ಹೇಳುತ್ತಾರೆ. ನಿನ್ನ ಮೂಗೆಂಬ ದಿವ ತಿಲಪುಷ್ನವು ಈ ಹೇಳಿಕೆ ಉಚಿತವೆಂದು 
ತೋರಿಸುತ್ತಿದೆ. 
ವಿವರಣೆ : ಸುಂದರವಾದ ಮೂಗಿಗೆ ತಿಲಪುಷ್ಪವನ್ನು ಉಪಮೆಯಾಗಿ 
ಕೊಡುವುದು ಕವಿಸಂಪ್ರದಾಯ. ಖಯಪಷಿಗಳ ವಾಕ್ಯದಲ್ಲಿ ಪರಮಾತ್ಮನ 
ದೇಹದಿಂದ ತಿಲಗಳ ಉತ್ಪತ್ತಿಯಾಯಿತೆಂದು ಹೇಳಿದೆ. ಇವನ್ನು 
ಉಪಯೋಗಿಸಿ ಕವಿ ಈ ಪದ್ಯವನ್ನು ರಚಿಸಿದ್ದಾನೆ. 


81 


ನೇತ್ರೇ ತವ ಕ್ವ ಭಗವನ್‌ ಕ್ವ ಚ ಪುಂಡರೀಕಂ 

ಬ್ರೂತೀ ತಯೋಸ್ತದುಪಮಾನಮಥಾಪಿ ವೇದಃ । 

ಸರ್ವಾತ್ಮನಸ್ತವ ಸಮಾಧಿಕವಸ್ವ್ವಲಾಭಾ- 

ದಾಕಾಶವತ್‌ ಸ ಖಲು ಸರ್ವಗತತ್ವಮಾಹ Il 000 ॥| 
ಅನುವಾದ : ಭಗವನ್‌, ನಿನ್ನ ಕಣ್ಣುಗಳಲ್ಲಿ, ಆ ಪದ್ಗವೆಲ್ಲಿ ? ಆದರೂ 
ವೇದವು ಅವುಗಳಿಗೆ ಅದನ್ನು ಉಪಮಾನವಾಗಿ ಹೇಳಿದೆ. ಸರ್ವಾತ್ಮನಾದ 
ನಿನಗೆ ಸಮಾನ ಅಥವಾ ಅದಿಸನಾದ ವಸ್ತು ಸಿಗದ ಕಾರಣ ಆ ವೇದವು ನಿನ್ನ 
ಸರ್ವವ್ಯಾಪಕತ್ಹವನ್ನು ಆಕಾಶದಂತೆ ಎಂದು ಹೇಳಿಲ್ಲವೆ ? 
ವಿವರಣೆ ; '"ಕಪ್ಳಾಸಂ ಪುಂಡರೀಕಮೇವಮಕ್ಷಿಣೀ'' ಎಂಬ ಶ್ರುತಿಯು 
ಪರಮಾತ್ಮನ ಕಣ್ಣುಗಳು ಪದ್ಧದಂತೆ ಎಂದು ಹೇಳುತ್ತದೆ. ಆದರೆ ಕಮಲಕ್ಕೂ 
ಪರಮಾತ್ಮನ ಕಣ್ಣುಗಳಿಗೂ ಎಲ್ಲಿಂದ ಹೋಲಿಕೆ ? ಪರಮಾತ್ಮ 
ಸರ್ವಾಂತರ್ಯಾಮಿ, ಸರ್ವವ್ಯಾಹಕ. ಅವನನ್ನು ವರ್ಣಿಸಲು ಹೊರಟಾಗ 
ಅವನಿಗೆ ಸಮಾನವಾದ ಅಥವಾ ಅಧಿಕವಾದ ವಸ್ತುವೇ ಇಲ್ಲ. ಈ 
ಕಾರಣದಿಂದ ಉಪಮಾನವೇ ಸಿಗುವುದಿಲ್ಲ. ವೇದವು ಯಾವುದೋ ಒಂದು 
ವಸ್ತುವನ್ನು ತೆಗೆದುಕೊಂಡು ಉಪಮಾನವಾಗಿ ಹೇಳುತ್ತದೆ. ಪರಮಾತ್ಮ 
ಸರ್ವಗತನೆಂದು ಹೇಳಲು ಆಕಾಶವನ್ನು ಉಪಮಾನವಾಗಿ ತೆಗೆದುಕೊಂಡಿದೆ. 
ಪ್ರತಿ ಬ್ರಹ್ಮಾಂಡದಲ್ಲಿ ಭಿನ್ನವಾದ ಆಕಾಶವೆಲ್ಲಿ ? ಎಲ್ಲ ಬ್ರಹ್ಮಾಂಡಗಳನ್ನು 
ತನ್ನೊಳಗೆ ಹೊಂದಿರುವ ಪರಮಾತ್ಮನೆಲ್ಲಿ ? ಈ ರೀತಿಯೇ ಕಣ್ಣುಗಳಗೂ 
ಕೊಟ್ಟಿರುವ ಪದ್ಧೋಷಮಾನವೆಂದು ತಿಳಿಯಬೇಕು. ಪೂರ್ವಾರ್ಧದಲ್ಲಿ 
ವಿಷೆಮಾಲಂಕಾರ. ವಿಷಮಂ ವರ್ಣತೇ ಯತ್ರ ಘಟನಾನನುರೂಪಯೋಃ 
ಎಂದು ಅದರ ಲಕ್ಷಣ. 

ಸಾಮ್ಯಭ್ರಮಾ ದವಿನಯೇನ ಸಮುನ್ನತಸ್ಯ 

ಸವ್ಯಂ ತವಾಕ್ಷಿ ಹರತಿ ಶ್ರಿಯಮಂಬುಜಸ್ಯ | 

ತಸ್ಯಾಪಿ ತಾಂ ಸಮಧಿಕಾಂ ತನುತೇ ಯದನ್ಯದ್‌ 

ದಾಕ್ಷಿಣ್ಯಮೇವ ದನುಜಾಹಿತ ತತ್ರ ಮೂಲಮ್‌ ॥ ೧೦೧ ॥ 


ಅನುವಾದ : (ಪರಮಾತ್ಮನ ಕಣ್ಣಿನೊಂದಿಗೆ) ಸಾಮ್ಯ ತನಗಿದೆಯೆಂಬ 


82 


ಭ್ರಾಂತಿಯಿಂದ ತಲೆಯೆತ್ತಿ ನಿಂತ ಕಮಲದ ಅಗ್ಗಳಿಕೆಯನ್ನು ನಿನ್ನ ಎಡಗಣ್ಣು 
ಕಳೆದುಹಾಕುತ್ತದೆ. ಕಮಲಕ್ಕೆ ನಿನ್ನ ಇನ್ನೊಂದು. ಕಣ್ಣು ಹೆಚ್ಚಿನ 
ಕಾಂತಿಯನ್ನು ಕೊಡುತ್ತದೆ. ರಾಕ್ಷಸರ ಶತ್ರುವಾದ ವರದರಾಜ, ಇದಕ್ಕೆ 
ಕಾರಣ ದಾಕ್ಚಿಣ್ಯಬೇ ಇರಬೇಕು. 
ವಿವರಣೆ : ಪರಮಾತ್ಮನ ಎಡಗಣ್ಣು ಚಂದ್ರ, ಬಲಗಣ್ಣು ಸೂರ್ಯ ಎಂದು 
ಶಾಸ್ತ್ರ ಸ್ರಗಳು ಹೇಳುತ್ತವೆ. ಚಂದ್ರನು ಕಮಲದ ಕಾಂತಿಯನ್ನು ಕಳೆದರೆ 
ಸೂರ್ಯನು ಅದನ್ನು ಅರಳಿಸಿ ಕಾಂತಿಯನ್ನು ತುಂಬುತ್ತಾನೆ. ಆದಕ್ಕೆ ಕಾರಣ 
ದಾಕ್ಷಿಣ್ಯ. ಇಲ್ಲಿ ದಾಕ್ಷಿಣ್ಯಶಬ್ಧಕ್ಕೆ "ಬಲಗಡೆ ಇರುವಿಕೆ' ಮತ್ತು "ತಪ್ಪನ್ನು 
ಕ್ಷಮಿಸುವ ಗುಣ' ಎಂಬ ಎರಡು ಅರ್ಥಗಳೂ ವಿವಕ್ಷಿತ. 

ಪದ್ಮಾನುರಾ ಗಜುಷಿ. ಲೋಹಿತಶುಕ್ಗ ಕೃಷ್ಣಾ- 

ಮಾಸೇದುಷಿ ಪ್ರಕೃತಿಮಾದೃತಮೀನರೂಪೇ | 

ಶ್ರುತ್ಯಂತಭಾಸಿನಿ ಮದಾವಲಶೈಲನಾಥ- 

ತ್ವಲ್ಲೋಚನೇ ತ್ವಯಿ ಚೆ ಭಾತಿ ನಮೇ ವಿಶೇಷಃ ॥1 ೧೦೨ ॥ 


ಅನುವಾದ : ಹುಸ್ವಿಶೈಲನಾಥ ವರದರಾಜ, ೬... 
ಹೊಂದಿರುವ, ಕೆಂಪು ಬಿಳುಪು, ಕಪ್ಪುಗಳನ್ನು ಹೊಂ ವೆ ಪ್ರಕೃತಿಯನ್ನು 
ಆಶ್ರಯಿಸಿದ, ಮೀನರೂಪವ ನ್ನು ಹಡೆದಿರುವ, ಶ್ರತ್ವೆ ತದಲ್ಲಿ ಕಟ 


ನಿನ್ನ ಕಣ್ಣಿಗೂ ನಿನಗೂ ಚಾ ದೃತ್ಯಾಸ ನನಗೆ ತ ಶೋರುವುದಿಲ್ಲ. 


& 


ವಿವರಣೆ : ಇಲ್ಲಿ ಶ್ಲೇಷದಿಂದ ಪರಮಾತ್ಸನಿಗೂ ಅವನ ಕಣ್ಣಿಗೂ 


ಸಾಮೃವನ್ನು ಸಾಧಿಸಲಾಗಿದೆ, ಪದ್ಧ - ಕಮಲ, ಪದ್ಮಾ - ಲಕ್ಷ್ಮೀ. 

ಪರಮಾತ್ಮನ ಕಣ್ಣಾದ ಸೂರ್ಯನು ಪದ್ಮದಲ್ಲಿ ಅನುರಾಗವನು 

ಹೊಂದಿದರೆ, ಹರಿಯು ಪದ್ಮೆಯಲ್ಲಿ (ಲಕ್ಷ್ಮಿಯಲ್ಲಿ) ಅನುರಾಗವನ್ನು 
ಬ € ch 


ಹೊಂದಿದ್ದಾನೆ. ರಜಸ್ಸು (ಕೆಂಪು), ಸತ್ತ್ಯ (ಬಿಳುಪು), ತಮಸ್ಸು (ಕಪ್ಪು) 
ಎಂಬ ಗುಣಗಳನ್ನುಳ್ಳ ಪ್ರಕೃ ಫಿ ಪರಮಾತ್ನನಲ್ಲಿದ್ದರೆ ಕೆಂಪು, ಬಿಳುಪು, ಕಪ್ಪು 


ಆ 


iE 


83 


ಎಂಬ ಬಣ್ಣಗಳ ಸ್ವಭಾವವು ಅವನ ಕಣ್ಣಿನಲ್ಲಿದೆ. ಪರಮಾತ್ಮನು 
ಮತ್ತ್ಯಾವತಾರದಲ್ಲಿ ಮೀನರೂಪನಾಗಿದ್ದನು. ಕಣ್ಣು ಮಿಸನನ ಹಾಗೆ 
ದೀರ್ಥವಾಗಿರುವುದರಿಂದ ಅದೂ ಮೀನ ರೂಪ, ಶ್ರುತಿ ಶಬ್ದಕ್ಕೆ ಕಿವಿ, ವೇದ 
ಎಂಬ ಎರಡು ಅರ್ಥಗಳಿವೆ. ಪರಮಾತ್ಮನು ಪ್ರತಂತದಲ್ಲಿ 
(ವೇದಾಂತದಲ್ಲಿ) ಕಂಗೊಳಿಸುತ್ತಾನೆ. ಅವನ ಕಣ್ಣು ಶ್ರುತ್ಯಂತದಲ್ಲಿ (ಕಿವಿಯ 


ಸಮೀಪದಲ್ಲಿ) ಹೊಳೆಯುತ್ತದೆ. ಹೀಗೆ ಪರಮಾತ್ಮನಿಗೂ ಅವನ ಕಣ್ಣಿಗೂ 
ಯಾವ ಭೇದವೂ ಇಲ್ಲವೆಂದು ಕವಿ ಚಮತ್ಕಾರದಿಂದ ಹೇಳಿದ್ದಾನೆ. 
ಮುಕ್ತಃ ಪ್ರಜಾಪತಿರಯಂ ಮಮ ದರ್ಶಸಾದಿ- 
ತ್ಯನ್ಯಂ ವಿಧಾತುಮನಸಸ್ತವ ಭಾಲಜಾತಾ | 
ಘರ್ಮಾಂಬುಬಿಂದುತತಿರೇವ ಕಿರೀಟಮೂಲ 
ಪ್ರತ್ಯುಪ್ತಮೌಕ್ತಿಕತಕಿಚ್ಛಲತೋ ವಿಭಾತಿ ॥ ೧೦೩ ॥ 
ಅನುವಾದ : ಈ ಬ್ರಹ್ಠನು ನನ್ನ ದರ್ಶನದಿಂದ ಮುಕ್ತನಾದನು ಎಂದು 
ಇನ್ನೊಬ್ಬ ಬ್ರಹ್ಮನನ್ನು ಸೃಷ್ಟಿಸಲು ಸಂಕಲ್ಪಿಸಿದ ನಿನ್ನ ಹಣೆಯಲ್ಲಿ ಹುಟ್ಟಿದ 
ವರಿನ ಇನಿಗಳ ಸಾಲು ಕಿರೀಟದ ಕೆಳಗ ಪೋಣಿಸಿದ ಮುತ್ತುಗಳ ಸಾಲಿನ 
ನೆಪದಿಂದ ಹೊಳೆಯುತ್ತಿದೆ. 


ವರ್ಣಿಸಲಾಗಿದೆ. ಪರಮಾತನ ಬಾಕಾದರ್ಶನದಿಂದ ಒಬ್ಬ ಬ್ರಹ್ಮನು 


ಕ್ರ “A 


ಮುಕ್ತನಾದರೆ ಸೃಷ್ಟಿಕಾರ್ಯಗಳನ್ನು ನಿರ್ವಹಿಸಲು ಇನ್ನೊಬ್ಬ ಬ್ರಹ್ಮನ 
ಸೃಷ್ಟಿಯ ಅಪೇಕ್ಷೆಯನ್ನುಂಟುಮಾಡಿತು. ಎಂದು ಇದಕ್ಕೆ ಕಾರಣವನ್ನು ಕವಿ 
ಕ್ಥೆ 
ಲ 


೮ 
೭ 


ಚ್ಮ 
ಅತವಾಪಹುತಿ ಅಲಂಕಾರ. 


84 


ರಾಜಂತ್ಯನರ್ಫ್ಥಮಣಿಸಂಘಮಯೇ ಕಿರೀಟೇ 
ಡವ ನ ನೀಲಮಣಿಪ್ರವೇಕಾಃ | 

ಆಘ್ರಾಯ ಗಂಧಮಲನಸ್ತವ ಕುಂತಲಾನಾ- 

ಮಂತಃ ಪ್ರವೇಷ್ಟುಮನಸಃ ಪರಿತೋ ನಿಲೀನಾಃ ॥ ೧೦೪ | 


ಅನುವಾದ : ಅಮೂಲ್ಯವಾದ ರತ್ನಗಳ ಸಮೂಹದಿಂದ ತುಂಬಿರುವ ನಿನ್ನ 
ಕಿರೀಟದಲ್ಲಿ ಹೊಳೆಯುತಿರುವುವು ಶ್ರೇಷ್ಠ ಇಂದ್ರನೀಲಮಣಿಗಳಲ್ಲ. ನಿನ್ನ 
ಕೂದಲುಗಳ ಸೌರಭವನ್ನು ಆಘ್ರಾಣಿಸಿ ಕಿರೀಟದೊಳಗೆ ಪ್ರವೇಶಿಸಲು 


ಅಪೇಕ್ಷಿಸಿ ಸುತ್ತಲೂ ಕುಳಿತಿರುವ ದುಂಬಿಗಳೇ ಅವು. 

ವಿವರಣೆ : ಪರಮಾತ್ಮನ ಕಿರೀಟದಲ್ಲಿ ನಾನಾರತ್ನಗಳು ಕಂಗೊಳಿಸುತ್ತವೆ. 
ಅವುಗಳಲ್ಲಿ ನೀಲಕಾಂತಿಯ ಇಂದ್ರನೀಲಮಣಿಗಳೂ ಇವೆ. ಕವಿಯು ಅವು 
ಇಂದ್ರನೀಲಮಣಿಗಳಲ್ಲ ದುಂಬಿಗಳು ಎಂದು ವರ್ಣಿಸು ತ್ತಾನೆ, ಅವು ಬರಲು 
ಕಾರಣವೇನು ? : ಪರಮಾತ್ಮನ ಕೂದಲಿನ ಪರಿಮಳ ಅವನು ಆಕರ್ಷಿಸಿದೆ. 
ಕಿರೀಟದೊಳೆಗೆ ಹೋಗಲು ಅಪೇಕ್ಷಿಸಿ ಅವು ಕಿರೀಟದಲ್ಲಿ ಸುತ್ತಲೂ ಕುಳಿತಿವೆ 
ಎಂದು ಕವಿಯ ವರ್ಣನೆ. ಶುದ್ಧಾಪಹ್ನುತಿ ಎಂಬ ಅಲಂಕಾರ. ಏಕೆಂದರೆ 
ನೀಲಮಣಿಗಳಲ್ಲಿ ಭ್ರಮರತ್ವವನ್ನು "ಆರೋಪಿಸುವುದಕ್ಕಾಗಿ ಅವುಗಳ ನೀಲ 
ಮಣಿತ್ನವನ್ನು ನಿಷೇಧಿಸಲಾಗಿದೆ. ಶುದ್ಧಾಹ ಹೃತಿರನ್ನಸಾರೋಷಾರ್ಥೋ 
ಧರ್ಮನಿಷ್ನವಃ ಎಂದು ಆ ಅಲಂಕಾರದ ಲಕ್ಷಣ. 


ಆ ಪಾದಮಾಚಿಕುರಭಾ ರಮಶೇಷಮಂಗ- 
ಮಾನಂದವೃಂದಲಸಿತಂ ಸುದೃಶಾಮಸೀಮಮ್‌ । 
ಅಂತರ್ಮಮ ಸ್ಫುರತು ಸಂತತಮಂತರಾತ್ಮನ್‌ 
ಅಂಭೋಜಲೋಚನ ತವ ಶ್ರಿತಹಸ್ತಶೈಲಮ್‌ ॥ ೧೦೫ ॥ 


ಅನುವಾದ : ಅಂತರಾತ್ಮನಾದ ಹರಿಸ್ವರೂಪನಾದ ವರದರಾಜ, ಸಮ್ಯಗ್‌ 
ಜ್ಞಾನಿಗಳಿಗೂ ಸುಂದರಿಯರಿಗೂ ಆನಂದರಾಶಿಯನ್ನು ತುಂಬುವ, 


ಹಸ್ಪಿಗಿರಿಯನ್ನು ಆಶ್ರಯಿಸಿರುವ ಪಾದದಿಂದ ಕೀಶಪಾಠದವರೆಗೂ 
ಹೊಳೆಯುವ ನನ್ನ ಸಮಸ್ತ ದೇಹವು ನನ್ನ ಅಂತರಂಗದಲ್ಲಿ ಸದಾ ಸ್ಸುರಿಸಲಿ. 
ವಿವರಣೆ ; ಪಾದದಿಂದ ಆರಂಭಿಸಿ ಕೇಶಪಾಶದವರೆಗೆ ವರದರಾಜನನ್ನು 
ವರ್ಣಿಸಿದ ಕವಿ ಈ ಪದ್ಯದಲ್ಲಿ ತನೆಗೆ ಪರಮಾತ್ಮನ ದಿವೃಮಂಗಳವಿಗ್ರಹದ 
ಪೂರ್ಣ ದರ್ಶನವಾಗಲಿ, ಜ್ಞಾನಿಗಳಿಗೆ ಆನಂದಮಯವಾದ ಆ ಭಗವದ್ಧರ್ಶನವು 
ಸತತನಾಗಿ ತನಗೆ ಅಂತರಂಗದಲ್ಲಿ ದೊರೆಯುತ್ತಿರಲಿ ಎಂದು ಹಾರೈಸಿ 
ವರದರಾಜ ಸ್ತೋತ್ರಕ್ಕೆ ಮಂಗಳವನ್ನು ಹಾಡಿದ್ದಾನೆ. 


ಜತಿ ಶ್ರೀಮದ್‌ ಭಾರದ್ದಾಜಕುಲಜಲಧಿಕೌಸ್ತುಭ 
ಶ್ರೀಮದದ್ದೈತವಿದ್ಯಾಚಾರ್ಯ ಶ್ರೀವಿಶ್ಚಜಿದ್ಯಾಜಿ 
ಶ್ರೀರಂಗರಾಜಾಧ್ವರಿವರಸೂನುನಾ ಶ್ರೀಮದಪ್ಪಯ್ಯದೀಕ್ಷೆತೇನ ಕೃತಃ 


ಶ್ರೀ ವರದರಾಜಸ್ತವಃ ಸಂಪೂರ್ಣ: 


86 


